ಕವಿತಾ | 


ಕೆಪಿಸಿಸಿಟಿವಿಗಳ 


ಕವಿತಾ ೧ 


ಸಂಪಾದಕ : ಬಾಲಕೃಷ್ಣ ಕಿ. ನ. 
ಸಾಕ್ಷೆ ಮತ್ತು ಕವಿತಾ , ಸಾಗರ ಮುದ್ರಣ ಸಾಗರ , ಮೈಸೂರು ರಾಜ್ಯ 


ಅಂತರಂಗ 


ಕವನಗಳು : 


ಒಟ್ಟಿನ ಮೇಲೆ : ಪಿ. ಲಂಕೇಶ್ 


ಕಾಲಿಂಗ : ಚಂದ್ರಕಾಂತ ಕುಸನೂರಕರ 


ಔರಂಗಜೇಬ : ಸಿದ್ದಲಿಂಗ ಪಟ್ಟಣಶೆಟ್ಟಿ 


ನಾನು : ಎಚ್ . ಎಂ . ಚೆನ್ನಯ್ಯ 

ಯಕ್ಷ ಪ್ರಶ್ನೆ : ರಾಮಚಂದ್ರ ದೇವ 
ಅವಳ ಗಂಡ ಸತ್ತಾಗ : ಶ್ರೀಕೃಷ್ಣ ಆಲನಹಳ್ಳಿ 

ಬದುಕಿಗಂಟಿದ ಹಾಡು : ಸುಬ್ರಾಯ ಚೊಕ್ಕಾಡಿ 
ಕೆಲವು ಆತ್ಮೀಯ ಮಾತುಗಳು : ಕಿರಣ 


ನಿರೀಕ್ಷೆ : ಹ . ನಾ . ಭಟ್ಟ 


ಆತ್ಮಪ್ರಕಟಣೆ : ಶಾಂತರಸ 


ಆಸ್ಪತ್ರೆಯಲ್ಲಿ : ಚಂದ್ರಶೇಖರ ಕಂಬಾರ 


ಲೇಖನಗಳು : 


ನವ್ಯ ಕವಿತೆಯಲ್ಲಿ ಪ್ರತಿಮಾ ವಿಧಾನ : ಗೋಪಾಲಕೃಷ್ಣ ಅಡಿಗ 


ಇಂದಿನ ಕವಿತೆ : ಚಂದ್ರಶೇಖರ ಕಂಬಾರ 


ಮುದ್ರಕರು : ಸಾಗರ ಮುದ್ರಣ, ಸಾಗರ ( ಮೈಸೂರು) 


ನಾವು - ನೀವು 


'ಕವಿತಾ' ಇದೀಗ ಮತ್ತೊಮ್ಮೆ ಹೊಸ 
ವ್ಯವಸ್ಥೆಯಲ್ಲಿ ಪ್ರಕಟವಾಗಲಿಕ್ಕೆ ಪ್ರಾರಂಭ 
ವಾಗಿದೆ. ಕಳೆದ ಎರಡು ವರ್ಷಗಳಲ್ಲಿ 
ಎಡವುತ್ತ ಕೆಲವು ಸಂಚಿಕೆಗಳು ಪ್ರಕಟ 
ಗೊಂಡವು. ಆ ಸಾಹಸಕ್ಕೆ ಕಾರಣರಾದ 
ಎಲ್ಲ ಗೆಳೆಯರಿಗೂ ಕೃತಜ್ಞತೆಗಳು. 


ಕನ್ನಡದಲ್ಲಿ ಉತ್ತಮ ಸಾಹಿತ್ಯ ಮೌಲ್ಯ 
ಗಳಿರುವ ಪತ್ರಿಕೆಗಳಿಗೆ ಸಹೃದಯ ಓದುಗರ 
ಸಹಕಾರ ವಿದೆಯೆಂಬ ವಿಶ್ವಾಸ ನಮಗಿದೆ. 
ಇತ್ತೀಚಿಗೆ ಅಂಥಾ ವಾತಾವರಣವೊಂದು 
ಸೃಷ್ಟಿಯಾಗುತ್ತಿರುವುದು ಕಾಣಿಸುತ್ತಿದೆ. 
ಇದರಿಂದ ಕನ್ನಡ ಸಾಹಿತ್ಯಪ್ರಿಯ ಜನ 
ಹೆಚ್ಚಿನ ಪ್ರಯೋಜನ ಹೊಂದವರೆಂಬ 
ಆಸೆ ನಮಗಿದೆ, 


“ಕವಿತಾ' ವು ಕ್ರಮವಾಗಿ ಮೂರು ತಿಂಗಳಿಗೆ 
ಒಂದಾವರ್ತಿ ಪ್ರಕಟವಾಗುತ್ತದೆ. ಇಲ್ಲಿ 
ಕವನಗಳಿಗೇ ಹೆಚ್ಚಿನ ಪ್ರಾತಿನಿಧ್ಯ , ಹಾಗೆಂದು 
ಗದ್ಯವನ್ನೂ ಬಿಟ್ಟಿಲ್ಲ. ಕಾವ್ಯ ಮತ್ತು 
ಕವನಗಳಿಗೆ ಸಂಬಂಧಿಸಿದ ಲೇಖನಗಳನ್ನೂ , 
ವಿಮರ್ಶೆಯನ್ನೂ , ಜಾನಪದ ಗೀತೆಗಳನ್ನೂ 
ಪ್ರಕಟಿಸುತ್ತೇವೆ. ಅನ್ಯ ಭಾಷೆಗಳ ಕವನಗಳ 
ಅನುವಾದ ಹಾಗೂ ಹಳೆಗನ್ನಡ ಕಾವ್ಯ 
ಗಳಿಂದಲೂ ಉತ್ತಮವಾದಂಥ ಭಾಗಗಳನ್ನು 
ಆರಿಸಿ , ಪೋಣಿಸುವ ಯೋಚನೆಯೂ ಇದೆ . 
ಲೇಖಕರು ಎಲ್ಲವಿಧದಿಂದಲೂ ಸಹಕರಿಸಿ, 
“ ಕವಿತಾ ಉತ್ತಮವಾಗಿ ಪ್ರಕಟವಾಗುವಂತೆ 
ಸಹಕಾರ ನೀಡ ಬೇಕೆಂದು ವಿನಂತಿ . 


“ಕವಿತಾ' ಮತ್ತು ' ಸಾಕ್ಷಿ' ಒಟ್ಟಿಗೆ ಪ್ರಕಟ 
ವಾಗುತ್ತದೆ. ಈ ಹೊಸ ವ್ಯವಸ್ಥೆಯಲ್ಲಿ 
ಪ್ರಕಟವಾಗುವಂತೆ ಮುಖ್ಯ ಕಾರಣರಾದ 
ಶ್ರೀ ಕೆ. ವಿ . ಸುಬ್ಬಣ್ಣ , ಶ್ರೀ ಪ್ರಭಾಕರ 
ಹಾಗೂ ಶ್ರೀ ಗೋಪಾಲಕೃಷ್ಣ ಅಡಿಗರಿಗೆ 
ನಾನು ಕೃತಜ್ಞನಾಗಿದ್ದೇನೆ. 


- ಬಾ . ಕಿ . ನ. 


ಒಟ್ಟಿನ ಮೇಲೆ 


ಪಿ . ಲಂಕೇಶ್ 


ಯೌವನದ ಒತ್ತಡಕ್ಕೆ ನಿಂತರೆ ನಿಂತ ಹಾಗಲ್ಲ, ನಡೆದರೆ ನಡಿಗೆಯಲ್ಲ 
ಒಟ್ಟಿನ ಮೇಲೆ ನರಳುವ ಪದ್ಮನಿ. 
ಅದನ್ನರಿತು ನರಳುವ ನನ್ನ ಯೌವನ, 
ಯಾವುದು ಸರಿ, ಯಾವುದು ಅಲ್ಲ : 
ಗೊತ್ತಾಗುವಂತಿಲ್ಲ . 


ನೀನು ನರಳುವುದು ನಿಜವೇ ? ಅವಳಿಗೇನು ಗೊತ್ತು ; 
ಅದೊಂದು ಥರ ಸೀರೆಯ ಹೊತ್ತು 
ಸ್ನಾನದ ಹೊತ್ತು : 
ನನ್ನ ಪ್ರಶ್ನೆಗೆ ಬಾಗಿಲ ಚೌಕಟ್ಟಿ ಗೊರಗಿ 
“ ಸರಿಹೋಯ್ತು ” ಅಂದರೆ “ ಸರಿಹೊತ್ತು ” ಅಂದಿರ ಬಹುದೇ ಅಂದುಕೊಂಡೆ. 
ಹೊತ್ತು ನಿಂತಿದ್ದಾಳೆ, ಖುಷಿಯ . 
ಮತ್ತೆ ಕೇಳುವೆ, ಏನು ಸರಿಹೋಯ್ತು ? 
ಅದಕ್ಕೆ ಉತ್ತರವಾಗಿ ಕೊಂಕುವ ಕತ್ತು 
ಇದಿವಳ S ಇರಬಹುದು , 
ಅಥವಾ ಪ್ರಶ್ನಾರ್ಥಕ ಚಿಹ್ನೆ : 
ಒಟ್ಟಿನ ಮೇಲೆ ಮೌವನಸ್ಯ ಕನ್ಯ 
ಮಿಕ್ಕದ್ದು ಯಾರಿಗೆ ಬೇಕು, ಯಾರಿಗೆ ಗೊತ್ತು ? 


ಕವಿತಾ 


ಕಾಲಿಂಗ ( ಒಂದು “ ಕಟ್ -ಪೀಸ್ " ಕವನ) 


ಚಂದ್ರಕಾಂತ ಕುಸನೂರಕರ 


ಹಿಪ್ಪಿಡವು, ಹಿಪ್ಪಿಡವ , ಹಿಸ್ , ಹಿಪ್ ಹಿಡನು 

ನಾನು - ನಾನೆಂದು - ೬ ಲಕ್ಷಿಸಬೇಡ 
ಆ ಬೆಡ್ಶೀಟು' - ಬದಲಾಯಿಸಿಬಿಡು 
ನನ್ನ ಖಿಸೆಯಲ್ಲಿ – ದುಡ್ಡು ಕೊಟ್ಟು ಹತ್ತಿ ಬಂದ – ಬಸ್ಸಿನ - 

ಟಿಕೆಟ್ ಇದೆ 


ಸರ್ಟಿಫಿಕೆಟ್ - ಮನಿಯಲ್ಲಿದೇ ? ಹಿಪ್ಪಿಡವು - ಹಿಪ್ 

ಯಾವ ರೋಗವು ಇಲ್ಲ - ಹಿಸ್ - ಹಿಪ್ 


ಬರುವಾಗ - 
ಬಸ್ಸಿನ ಡ್ರಾಯಸ್ವರ - ತನ್ನ ಒಂದು ಕೈ ಬೆರಳಗಳನ್ನು - 

ಒಂದು ಕೂಂದು ಮುಟ್ಟಿಸಿದರೂ 
ಸುಖ ಸಿಗಲಿಲ್ಲ - ಹೀ ಹಿಪ್ಪಿಡಮ 


... 


. 


ರಬರ್‌ ಹಾರ್ನದಿಂದ - 

sound ಬರಲಿಲ್ಲ - 
ಕೈಯಲ್ಲಿದ್ದ ಗಾಳಿ – ಬೆರಳು ಸಂದಿಗಳಿಂದ - 

ಸುಯGSSಗಟ್ಟಿ ಹೊರಗೆ ಬಂತು 
ಕೌ , , ಚ , . ಚೌ ಚೌ . . . . 
ಕಾರ್ನಿವಾಲಿನಲ್ಲಿ ತಗಿಸಿಕೊಂಡ photo , ಆವಳು, ಕೂಡಲಿಲ್ಲ 

ಒಂದು “ ಮರ್‌ಸಿಯಾ ” ಹಾಡಬೇಕು 


ತೊಡೆಯ ಮೇಲೆತೊಡೆಯಿಟ್ಟು thrill ಓದಿದೆ – 

ನಿದ್ದೆ ಬರಲಿಲ್ಲ 


ಕವಿತಾ 


ನನ್ನು ಮನೆಯಲ್ಲಿ ಮಳೆಯಾಗಿದೆ 

ಇಲ್ಲಿ - ಆಗಬೇಕು 


“ರೇಲಿಂಗಿ ” ನ ಮೇಲೆ ಬಾಗಿ ನಿಂತಾಗ - ನೀನು wonderful 
ಬರೀ ವಿಚಾರ . . . . Shakespeare ಭಾರತದಲ್ಲಿ ಹುಟ್ಟಿದ್ದರೇ ? 

ಅಥವಾ – 
ಭಾರತವೇ Shakespeareನಲ್ಲಿ ಹುಟ್ಟಿದ್ದರೇ ? 

ಇರಲಿ ಬಿಡು - ಬೆಡ್ ಶೀಟು ಬದಲಾಯಿಸಬೇಡ, ಬಾ - 
light ಇದ್ದರೆ . . . . ? 
ನನಗೇನೂ ಅಭ್ಯಂತರವಿಲ್ಲ - 

ನೀನು ನೋಡು - ನೋಡಿದ್ದಿ . 

ನಾನು ನೋಡಿದ್ದೇನೆ “ ಗಟರ ” 
ನಿನ್ನೆ – ಸಭೆಯಲ್ಲಿ - 

ಹಾಕಿಸಿಕೊಂಡ - ಮಾಲೆ – ತರಲಿಲ್ಲ - 

ನಿನ್ನ ನೆನಪು ಬಂದಿತ್ತು – ಆದರೆ 

ನಾ ಬ್ರಹ್ಮಚಾರಿಯೆಂದು ಈ “ ಹಲ್ ಕಟ್ ” ಜನ ತಿಳಿದಿದ್ದಾರೆ . . . . 
ಸುಮ್ಮನೆ ಪಂಚಾಯಿತಿ ಮಾಡುತ್ತಾರೆ 
ಬೇಡ . . . . ತೊಡೆಗಳಿಗೆ, ಆಧ್ಯಾತ್ಮ ಹೇಳು 

exchangeನಲ್ಲಿ ಬಂದಿವೆ 
ನಾಭಿಯ ಕೆಳಗೆ - 

ಸಂಸ್ಕೃತಿ ಸಿಕ್ಕಿಬಿದ್ದಿದೆ 


ಬಿಚ್ಚು - 


ನಿಲ್ಲು , , , , 


ಬೇಡ ಅದು | 
Light ಇರಲಿ 
ಬೆಡ್ ಶೀಟು - ಇರಲಿ - 

ಬದಲಾಯಿಸಬೇಡ 
ಯಾರೋ ವಳಗೆ - ನೀರು ಚೆಲ್ಲಿದಂತಾಗಿದೆ 
ನಿನ್ನ ಬಾಥರೂವು' ಚನ್ನಾಗಿದೆ 

ಆದರೂ . . . . ladies 


ಕವಿತಾ 


ನಾನು ಮನೆಗೆ ಹೋಗಿ - 

ಬಟ್ಟೆ ಬದಲಾಯಿಸುತ್ತೇನೆ 
ಬೆಡ್ ಶೀಟು ಬದಲಾಯಿಸಬೇಡ 

ಬರತೀನಿ . . . . 


“ ಹಾಫ ಚಾರ್ಜ ? 

ಬಾ . . . . ಬಾ . . 


ಹಿಪ್ಪಿಡವು - ಹಿಪ್ಪಿಡವು 

ಹಿಪ್ - ಹಿಪ್ - ಹಿಪ್ಪಿ ಹಿಪ್‌ಡನು 


ಬಸ್ಸು - ಮೋಟಾರು 

ರಿಕ್ಷಾ , , , , 
( ಅಂಡರ್‌ವೇರ್‌ ) 

ರೋಡ . . . ರೋಡ . . 


ಹಿಪ್ಪಿ - ಹಿಪ್ಪಿ . . ಡನು . . ಡನು 


ಕವಿತಾ 


ಔರಂಗಜೇಬ 
ಸಿದ್ಧಲಿಂಗ ಪಟ್ಟಣಶೆಟ್ಟಿ 


ನಾನು ತಳ - ಊರಿರದ ಔರಂಗಜೇಬ 


ನನ್ನ ಇಲ್ಲಣವಿಡಿದ ಮನಸಿನೊಂದೊಂದು ಭಾಗವನು 
ನೂರು ಮಹಾನಾಗ ಅಡರಿ ಜೋತಾಡುತಿವೆ : 
ಮೈತುಂಬ ನೆನಪ - ಬರೆ - ಗೆರೆ ಮೂಡಿ 
ಮಟಮಾಯವಾಗಿ ಮಾಟ ಮಾಡುತ್ತಿರುವ 
ನೋವುಗಳು, ತಾಜ ಮಹಲಿನ ಸುತ್ತ 
ಕೊರೆದ ಜಾಲರಿಯಲ್ಲಿ ನನ್ನನ್ನೆ ತೂಗುಬಿಟ್ಟಿದ್ದೇನೆ. 


ಕಲೆ : 


ನನ್ನ ಹೊಯಾಟ, ಕಳವಳದ ರಂಗು, 
ಇಂದು ಮೈದುಂಬಿರುವ ಗುಂಗು. 
ಯಾರಿಲ್ಲಿ ಈಸಿದರು ತಿಳಿಭಾವ - ಕೊಳದಿ ? 
ನೀರಲ್ಲಿ ಮೂಡಿದ್ದ ಕುಂಕುಮದ ಹೆಜ್ಜೆ 
ನಾನು ಗುರುತಿಸಿದಾಗ ಮನಸಿನಲಿ ಗೆಜ್ಜೆ 
ಬಜಾಯಿಸಿ, ಆಗಲೇ ಯಾರೋ ಹಾಡಿದ್ದರು. ದೂರ 
ಯಾವುದೊ ಕರೆಗೆ ಸಾಗಿದ್ದರು. ಮತ್ತೆ 
ಹೊತ್ತಿನ ಮೆತ್ತನೆದೆ ಮೇಲೆ 
ಎತ್ತೆತ್ವಾರ ಮತ್ತ ಹೆಜ್ಜೆ ಮೂಡಿಮಾಯವಾಗಿಲ್ಲ ಪೂರ. 


ನನ್ನನ್ನು , ನಿನ್ನನ್ನು , ಅವಳನ್ನು 
ಹವಳ - ಮುತ್ತುಗಳನ್ನು ; ಧವಳ | 
ಪಾಪಗಳನ್ನು , ಮರುಳ ಮುತ್ತುಗಳನ್ನು 


ಕವಿತಾ 


ಕತ್ತು ಹಿಸುಕಿದೆ ಕಣೋ 
ನಾನೆ ಸಂಗ್ರಹಿಸಿದ್ದ , ಸಂರಕ್ಷಿಸಿದ್ದ ಶಂಕೆ - ಸೈನ್ಯ . 
ಇದರ ಧಾರೆಯ ತಳಕ್ಕೆ ಸಿಕ್ಕು ನರಳುತ್ತಿಹುದು 
ನನ್ನ ದೈನ್ಯ . 
ಒಂದು ಕಾಲಕ್ಕೆ ಸ್ಪರ್ಧೆಯಲಿ ಕಚ್ಚಾಡಿದಿಟ್ಟೆಗಳು 
ಮಚ್ಚೆ ಮೂರು ಸಾಲಾಗಿ ಬಿದ್ದಿವೆಯಿಲ್ಲಿ. 
ಕಸುವುಳ್ಳ ಕಟುಕರಿಗೆ ನಾನು ದಯಪಾಲಿಸಿದ ಕತ್ತಿ 
ನನ್ನ ಜೀವದ ಬತ್ತಿ 
ಕತ್ತರಿಸಬೇಕೆಂದು ನನ್ನ ಕತ್ತಿನ ಮೇಲೆತೂಗುತ್ತಿದೆ. 
ಯಾರನ್ನು ನಂಬಿ ? ಏನನ್ನು ನಂಬಲೋ 
ಯಾರು ನನ್ನವರಿಲ್ಲಿ ? 
ಪ್ರಶ್ನೆಗಳ ನುಂಗಿ, ಬೆಂಕಿ – ಬರ – ಸಿಡಿಲುಗಳನುಗುಳಿ 
ಧರ್ಮವನ್ನು ಸುರಿದ ನನ್ನ ಸುತ್ತಲೂ ಮಿತ್ತು, 
ಆಳ ಕುಣಿ ಕಡಿದು - 
ಹಾಕಿ ಮಣ್ಣನ್ನು ಹೊತ್ತು 
ನನಗೆ ಕೊನೆ ಪಂಚಾರತಿ ಬೆಳಗಬೇಕೆಂದು 
ಕಾದಿರುವುದು, ನನ್ನ ಹಳವಂಡ - ಭಂಡಾರಗಳ 
ತುಂಬಿಹುದು ಭಂಡತನದೆಲ್ಲ ಗತ್ತು . 
ನಾನೆತ್ತ ಸಾಗಲಿ ? ಬದುಕಲಿ ? 


ನಾ ನೆಯ್ದ ಬಲೆಯಲ್ಲಿ ಬಿದ್ದು ವಿಲಿವಿಲಿ ನಾನು. 
ಮತ್ತೆ ಅ - 
ಸಂಭವದಸನದುರ್ಗದೊಳಹೊಕ್ಕು ನಿರ್ನಾಮ - 
ನಾಗುವತನಕ ಚಿನ್ನಾಟವಾಡಿದವ. ಮಳೆಯ ಎಳೆ - 
ಎಳೆಗುಂಟ ಪಾತಾಳದಾಳ ಸೇರಿ ತೊಳಲಾಡಿದವ . 
ನೂರೆಂಟನೆಯ ಆಕಾಶವನ್ನೇರಿ ನೇತಾಡಿ, ಹಗ್ಗ - 
ಹರಿದೆಲ್ಲೋ ಬಿದ್ದು ಚಿಂದಿ - ಚಿಪ್ಪಾಡಿಯಾದವ. 
ನಾನು ಏನಾಗಿಲ್ಲ ? ನನ್ನ - - 
ಬದುಕೆಲ್ಲ ಗಡಿಬಿಡಿ, ತಳಮಳ, ಥಳ ಥಳ 
ಹೊಳೆವ ಬೆಳ್ಳಿಯ ಮೇಲೆಕೋಟಿಕೀಚಕ - ಕಲೆ . 
ಯಾವ ಹಾವಿನ ಹೆಡೆ ನನ್ನ ತಲೆ ? 


ಅರಿ ನೇತಾಡಿ, ಹಗ್ಗ - 


. 


. 


ಕವಿತಾ 


೧೦ 


ರಾಜ್ಯವಾಳಿದ್ದೇನೆ, ಸ್ವತಃ ದುಡಿದಿದ್ದೇನೆ, ಪ್ರಜರ 
ಸಲಹಿದ್ದೇನೆ. ಪ್ರಖರ ಸಂಯಮದಿಂದ 
ದಿನವೂ ಕುರಾನು ನೂರುಬಾರಿ ಓದಿದ್ದೇನೆ. 
ವರ್ಷವಿಡಿರೋಜ, ರಮಜಾನು. 
ಮಹಾ ಫಕೀರ - 
ನಂತೆ ಬದುಕಿದ್ದೇನೆ. ನಿಟ್ಟುಸಿರ ಬುಟ್ಟಿಯಲಿ 
ಜಪೊ - ಫಲ ತುಂಬಿದ್ದೇನೆ. ಆದರೂ .. 
ಆದರೂ ಯಾವುದೋ ಸಂದೇಹದಂಗಡಿಯ 
ಸಾವಿರದ ಬೊಂಬೆಗಳಲ್ಲಿ ನಾನೂನು ನಿಂತಿರುವೆ . 
ಹೆದರಿ ಹೈರಾಣಾಗಿ , ಕಂಗಾಲಾಗಿ ಕೈ - ಮೈ ಸೋತು 
ಕೂಗತೊಡಗಿದ್ದೇನೆ. ಯಮುನೆಯ ಕರೇ ನೀರ 
ನೋಡತೊಡಗಿದ್ದೇನೆ , ಕಣ್ಣಲ್ಲಿ, ಮುಖದಲ್ಲಿ ಹೊಹರಂ 
ಸಿಕ್ಕಾಪಟ್ಟೆ ಹಾಡತೊಡಗಿದೆಯೀಗ, 
ಹರಿದೆಲ್ಲ ಆಕಾಂಕ್ಷೆ - ತಂತಿ - ರಾಗ . 
ನಾನು - 
ಹೌದು, ನಾನು ತಳ – ಊರಿರದ ಔರಂಗಜೇಬ . 


ಕವಿತಾ 


ನಾನು 


ಎಚ್ . ಎಂ . ಚನ್ನಯ್ಯ 


ದೀರ್ಘವೆಂದುಕೊಂಡಿದ್ದ ನನ್ನ ಕಬಂಧ ಬಾಹು ಬಂಧನಕ್ಕೆ 
ಸಿಕ್ಕಿದ್ದು , ಬ್ರಹ್ಮಾಂಡವೆಂದು ನಾನು ತಿಳಿದದ್ದು , 
ಕೂಸಾಡುವ ಬಣ್ಣದ ಚಂಡು. 
ಉಸಿರಾಡುವ ಈ ವಸ್ತು , 'ನಾನು' - ಈ 'ಪ್ರಜ್ಞೆ ' 
ಈ “ ಒಡಲು' - ಬದುಕುತ್ತಿದ್ದೇನೆ. 


ಅನ್ನಿಸುತ್ತಿತ್ತು ಒಮ್ಮೊಮ್ಮೆ ನನ್ನಿ ಒಡಲು 
ಪರಾರ್ಥಕ್ಕಾಗಿ ; ಉದ್ದಾರಕ ನಾನು, ಕಾರಣ ಪುರುಷ , - 
ಎಂದು : ವಧಶಿಲೆಯ ಮೇಲೆ ಕಾದು ಕುಳಿತಿದ್ದೆ , 
ಕೆಂಪು ವಸ್ತ್ರ ಧರಿಸಿ. 
ಹಾರೈಸಿದ್ದೆ ಅವನ ಬಲಿಷ್ಠ ಚಂಚು ಪಕ್ಷಿಗಳ 
ಮೃತ್ಯು ಬಂಧನಕ್ಕೆ ; ಪಂಜರದ 
ಪ್ರಣಯ ಕೇಳಿಯ ಬಲಾತ್ಕಾರಕ್ಕೆ : ಕನಸಲ್ಲೆಲ್ಲ 
ಆಕಳಿಸಿದೀ ಹುಣ್ಣಿನೊಳಕ್ಕೆ ಹೊಕ್ಕು ಕಡೆದಂತೆ 
ಮಂದರ – ಬಯಸಿ ಬಾಯಿಟ್ಟೆ. 


ಇನ್ನೊಮ್ಮೆ ಸ್ವರ್ಗದಗ್ನಿಯ ಕಲ್ಲೊಡಿದೆ ; 
ಬರಬಹುದು ಬೆನ್ನಟ್ಟಿ ' ಹಿಂಸೆ' ' ಶಕ್ತಿ ,' ಎಂದು ; 
ಬಂಡೆ ಬಳಿ ನಾನೇ ಬಂದೆ ; ಅಂದುಕೊಂಡೆ : 
ಬಂಧಿತ ಈ ಬಂಡೆ ಕೋಡಿಗೆ, 
ಬಿಡುಗಡೆ ಇಲ್ಲ ಇಲ್ಲಿಂದ ; ಗೋಳಿಟ್ಟಿ , 
ದಿಕ್ಕು ಬಿರಿಯುವಂತೆ ಚೀರಿದೆ, 
ಬರಬಹುದು ನೀನೆಂದು ಕಾದೆ : ಕನಸಲ್ಲೆಲ್ಲ 


ಕವಿತಾ 


ಕುಕ್ಕಿ ಕುಕ್ಕಿ ಹರಿದು ತಿಂದಂತೆ ನೂರು ಹದ್ದು , 
ಮತ್ತೆ ಮತ್ತೆ ಬೆಳೆದಂತೆ ನನ್ನೊಡಲು ; 
ಚಿರಂಜೀವಿಯಾದಂತೆ – ಬಯಸಿ ಬಾಯ್ದಿಟ್ಟೆ. 


ಸಾಕು ಈ ಕಣ್ಯಟ್ಟು , 
ಬದ್ಧನಾಗದೆ ಸಲ್ಲುವುದಿಲ್ಲ ಅಲ್ಲು ಇಲ್ಲು. 


ನಿನ್ನ ಮೃತ್ಯು ಬಂಧನಕ್ಕಾಗಿ, ಬಂಧು, 
ಹಾರೈಸುತ್ತಿರುವೆ , ಬರುವೆ ನೀನೆಂದು ? 


ಸೀರೀಗಿ ಸಾವಿರ ಸೆರಗಿಗೆ ಮುನ್ನೂರ 
ಸುರಿಗ್ಯಾಗ ತಮ್ಮಯ್ಯ ಉಡಿಸ್ಯಾನ | ಆ ಸೀರಿ 
ಬಿಚ್ಚಿ ಉಡಲಾಕ ಬೆರಗಾದೆ . 

- ಜಾನಪದ 


ಕವಿತಾ 


೧೩ 


ಯಕ್ಷಪ್ರಶ್ನೆ 


ರಾಮುಚಂದ್ರದೇವ 


ಸಂಜೆ ಮೆಲ್ಲಗೆ ಇಳಿದು ನೆಲೆಸುತಿದೆ 
ಗೂಡಲ್ಲಿ ; ಕಾಗೆ ಕಾ ಕಾ ಎಂದು 
ಕಿರುಚುತಿದೆ ; ಉದ್ದಗಲ ಹರಡಿರುವ ಕೊಳಬದಿಗೆ 
ತೇಲಿ ಬಂದವ ನಾನು. 


ಕಾಡು - ಹಲಸಿನ ಗೆಲ್ಲುಗೆಲ್ಲಿನಲಿ ಹಣ್ಣುಗಳು, 
ಆಕಾಶದಲ್ಲಿನ ಗಾಳಿ ಜಡಿನ ವಾಸನೆಗರಳಿ 
ಅಲೆದೆ ; ತಕ್ಕಡಿಯಲ್ಲಿ ಕಪ್ಪೆಯನ್ನಿಟೈ ; ಖುಷಿಪಟ್ಟೆ . 


ಕೆಡೆದು ಬಿದ್ದಿವೆ ನಾಲ್ಕು ನನ್ನ ಮಾಂಸದ ತುಣುಕು. 
ಎದುರು ಕೊಳ - ಅದರಾಚೆ ಪ್ರಶ್ನೆ ಪತ್ರ . 
ಒಂದೊಂದನೇ ಓದಿ ಓದಿ ಒದರುತ್ತಿರಲು 
ತಲೆ ಕೆರೆದೆ ; ಮುಖ ಕೆಳಗೆ ಮಾಡಿ ಕುಳಿತೆ. 


ಕೂತಿದ್ದೆ ಕತ್ತಲಿನ ಕೋಣೆಯಲಿ ; ಹುಡುಕುತ್ತ 
ಹೊಸ ಹೊಸತು ಹೊಸ ಹೊಸತು ಹೆಸರುಗಳನು. 
ಯಾವುದಿಂದುಡುಪು ? ಸೆಳೆವುದು ಕಣ್ಣು 
ಕೊಂಬೆರೆಂಬೆಯಲಿ ಕಲೆವ ಹಕ್ಕಿಗಳನು ? 


ದಿನ ಕಳೆದೆ ; ಈಗಿಲ್ಲಿ ಸಾಕ್ಷಿ ಒಕ್ಕರಿಸಿಹನು. 
ಸಾವು ಕಣ್ಣುದ್ದಕೂ ನೆರಳಾಗಿದೆ. 
ಮುಸ್ಸಂಜೆ ಸೂರ್ಯನ ಕೆಳಗೆ ನಾ ನೆರಳು. 
ಗೂಡಿನೊಳಗೊಣದುಲ್ಲು ಶೇಖರಿಸಿದೆ. 


ಕವಿತಾ 


ಮೈಯ ಮುಕ್ಕುವ ಮಬ್ಬು ; 
ಮಬ್ಬಿನುದ್ದಕು ನನ್ನ ಕುರುಡು ದೃಷ್ಟಿ ; 
ಕಾಡಿನೊಳಗಿಳಿನ ಕತ್ತಲೆ ಮಧ್ಯೆ 


ಹೊಳೆಯ ಬಹುದೇ ನನಗೆ ಉತ್ತರಗಳೊಮ್ಮೆಗೇ ? 
ನಡೆಯ ಬಹುದೇ ಕೊಳಕ್ಕಿಳಿದು ನಾ ಮುಂದಕ್ಕೆ ? 


ಅಂಗೈಯಾಗ ಉಪ್ಪ ಆರ ನೆಲ್ಲಿಕಾಯಿ 
ಅಂಗಳಕ ಬರಲಿ ಎಳೆ ಬಿಸಿಲ | ನನ ಮಗಳ 
ಆಗ ನಿನ ಬಯಕಿ ತಿಳಿದಾವ . 


ಜಾನಪದ 


ಕವಿತಾ 


೧೫ 


ಅವಳ ಗಂಡ ಸತ್ತಾಗ 


ಶ್ರೀ ಕೃಷ್ಣ, ಆಲನಹಳ್ಳಿ , 


ಬೇರು ಕಿತ್ತುರುಳಿಸುವಂಥ ಬಿರುಗಾಳಿಯಲಿ 
ಸಿಕ್ಕವರ ಥರ ಥರ ನಡುಗಿ 

ಸ್ವಚ್ಛವಾದಂತೆ 
ಸದ್ದು ಗದ್ದಲವಡಗಿದ್ದರಿನ್ನೂ 
ಕಂಪಿಸುತ್ತಿರುವ 
ಸಾವು ಹೊಕ್ಕ ಮನೆಯಂಗಳದಲ್ಲಿ ನಿಂತೆ . 


ಮುತ್ತು ರತ್ನಗಳ ತುಂಬಿಟ್ಟ 
ಕಬ್ಬಿಣದ ಪೆಟ್ಟಿಗೆ ಮುಂದೆ 
ಬಿಗಿದಿದ್ದರೂ ಕೊರಳಲ್ಲಿ ಸಾವಿನ ಗಂಟೆ 
ಸದಾ ಸರ್ಪ ಕಾವಲು ಕಾದ 
ಅವಳ ಗಂಡ ಗೂರಲು ಮುದುಕ 
ಇನ್ನಿಲ್ಲವಾದ. 


ಇಕಾ ಇಲ್ಲಿ, ಬಿಚ್ಚಿದಾ ಮುಡಿ ಚೆಲ್ಲಿ 
ಮೈ ಮನಸಿನುದ್ದ ಚಿಂತೆಯನೆ ಹಾಸಿ ಹೊದ್ದು 
ಹಸಿ ಹಸಿ ನೋವಿನಲಿ ತಾನೊಬ್ಬಳೆ 
ರೆಕ್ಕೆ ಬಡಿಯುತ್ತಿರುವ 
ಇವಳ ದುಃಖದಲ್ಲೀಗ ಪಾಲುಗೊಳ್ಳದಿರಲೆ 
ಸುಖದಲ್ಲಿ ಪಾಲು ಪಡೆದಿದ್ದವನು . 


ಕವಿತಾ 


ಎತ್ತ ಕಡೆ ನೋಡಿದರು – ಉದುರಿ ಬಾಡಿದ ಹೂವು 
ಒಡೆದ ಬಳೆ ಚೂರು 
ಕತ್ತಲೊತ್ತೊತ್ತರಿಸಿ ಎಂದು ಹೆಪ್ಪುಗಟ್ಟುತ್ತಿದೆ 
ದೀಪವನ್ನೆತ್ತರಿಸುವೆ 
ಏಳು ಪ್ರಿಯೆ, ಕಸ ಗುಡಿಸು - ಹೊಸ ಬದುಕಿಗಾಗಿ 
ಹಾಸಿಗೆಯ ಸರಿಪಡಿಸು, 


ಹಾಡಿದ್ದರ ಹಾಡಬೇಕ ಜೋಡಿದ್ದರ ನಗಬೇಕ 
ತುರಬಿದ್ದರ ಸೆರಗ ತಗೀಬೇಕ| ಬಾಲಿ 
ಗರತಿದರ ಅರ್ಥ ನುಡಿಬೇಕ. 


ಜಾನಪದ 


ಕವಿತಾ 


ಬಂದುಕಿಗಂಟಿದ ಹಾಡು 


ಸುಬ್ರಾಯ ಚೊಕ್ಕಾಡಿ 


ಭೂತ, ಭವಿಷ್ಯಗಳ ಬೇರ್ಪಡಿಸಿ 
ವರ್ತಮಾನಸ್ಥ ನಾನಾಗಬೇಕೆಂದೆ ; 
ಒಬ್ಬಂಟಿ, ಇಬ್ಬದಿಗಳಲ್ಲೂ ಹಾಯಾಗಿ 
ಮೈಚಾಚಬೇಕೆಂದೆ - 
ಯಾವೊಂದೂ ನಡೆಯದೇ 
ಭೂತ, ಭವಿಷ್ಯಗಳೆರಡು ಅಗಿದುಗಿದ 
ಅಸ್ಥಿ ಪಂಜರ ಮಾತ್ರನಾದೆ. 
- ಹೊರಬಿದ್ದು , ಕನ್ನಡಿಯಲಿಣುಕಿದರೆ, 
ಬಹುರೂಪಗಳ ಕಂಡು 
ನನ್ನನೇ ಗುರುತು ಹಿಡಿಯದಾದೆ ; 
ಹಾಗೆ, ಹಿಂದಿರುಗಿದೆ. 


ಮನೆ, ಹಿಂದೆ ಎತ್ತರಕ್ಕೆ ಬರೆ, ಮೇಲೆ 
ನೆರಳ ತೂಗುವ ಮೇರು ವೃಕ್ಷಗಳ ಗುಂಪು. 
ದಿನ ಬೆಳಗು, ಅಶ್ವತ್ಥ ಪೂಜೆಯ ಗದ್ದಲಕೆಕೋಣೆ, 
ಕೋಣೆಯಲಿ ಗಡಿಬಿಡಿಯ ಸನ್ನಾಹದಲಿ ಅಪ್ಪ - 
* ಏಳೊ , ಕೆರೆಯಲಿ ಮಾಯೊ , ಮಡಿ ಪಂಚೆಯಲ್ಲಿ 
ಗಂಧವ ತೀಡೋ '... 
* ಪಂಚ ಪಾತ್ರೆಯ ಹಿಡಿದು, ಅಪ್ಪನ ಹೆಜ್ಜೆ 
ಮೇಲೆ ಹೆಜ್ಜೆಯನಿಟ್ಟು ' ನಡೆಯಲೇಕೊಲ್ಲೆ ? ? 
-- ಎಂದು ಕರಕರೆ ಪಡುವ ಅಮ್ಮ , 


೧೮ 


- ಕವಿತಾ 


ಎದ್ದು , ಉದ್ದಕೆ ಬಿದ್ದ ನೆರಳನ್ನು ತುಳಿಯುತ್ತ 
ಸಹನೆಯೊಂದಾವರ್ತಿ ಕೆದರಿ ನಿಂತೆ. 
ಹಿಂಬದಿಗೆ ಹೋಗಿ, ಅಪ್ಪನ ಒದ್ದೆ ಬಟ್ಟೆಯ ತೊಟಕು ಬಿದ್ದಲ್ಲಿ 
ಶೌಚಗೈದೆ ; ಗೈದು, ಗೋಡೆ ಬಿರಿಸುವ 
ಮರದ ಬೇರುಗಳ ಕಿತ್ತರೆ, 
* ಕಿತ್ತರೆ, - ಶಾಂತಂ ಪಾಪಂ. 
ಉರುಳೀತು, ಮನೆ ಎಕ್ಕಾ ಹುಟ್ಟಿ ಹೋದೀತೇ ? 
ಎಂದೋಡಿಬಂದು ಗಡಗುಟ್ಟಿ ನಡುಗುವ ಮನೆಯ ಮಂದಿ. 


ಅಂಗಳದಿ ಆಡಿ ಮನೆಯೊಳಗೂ ನುಗ್ಗಲಿ ಎಂದು 
ಬಾಗಿಲನು ತೆರೆದೆ ಅಗಲಗಲ ಮೂಡಣ ಬಿಸಿಲಿಗೆ. 
ಹೊದಿಕೆಯನ್ನು ಕಿತ್ತೆಸೆದು, ಎದುರ ಕೆರೆಯಲ್ಲಿ 
ಮುಸುರೆ ತಿಕ್ಕುವ ಹೆಣ್ಣ ನುಣ್ಣನೆಯ ಮೈಯ 
ಕಣ್ಣಲ್ಲಿ ನೆಕ್ಕುತ್ತ , ಬೆನ್ನನ್ನು ಬಿಸಿಲಲ್ಲಿ ಕಾಯಿಸುವ ಎಂದರೆ , 
ದುಡು ದುಡು ಬಂದು, ' ಧೂಳು, ಕಣ್ಣು ಕೀಳುವ ಬಿಸಿಲು 
ಥ – ' ಎಂದು ಬಾಗಿಲನೆಸೆವ . . 
- ರಪ್ಪ , 


ಅರೆಗತ್ತಲಿನ ಜಿನುಗು - ವಟವಟ : 
ಅಜ್ಞ ನಲಿ ಆಚಾರ ಕಲಿಯಬೇಕು 
ಗಾಯತ್ರಿಯಲಿ ಪುಣ್ಯ ಗಳಿಸಬೇಕು. 
ಅಮ್ಮ : ಸೋದರ ಮಾವನನ್ನು ಬೇಡೋ ; 
- ಮೊಮ್ಮಗನನೊಮ್ಮೆ ತೋರೋ ........ 
ಉಸಿರು ಗಟ್ಟಿಸುವ ಗಂಧದ ಸೊಗಡು, ಸಂಧಾನ , 
ವ್ಯವಧಾನದಲ್ಲಿ - ನಾ – 
ವರ್ತಮಾನಸ್ಥನಾದೆನೇ ? 
........ಆದೇನೇ ? 


ಕವಿತಾ 


ತೆಕ್ಕನೆದ್ದವ ಹೊರಟೆ ಬೆಚ್ಚಗಿನ ಬದುಕನ್ನು ಅರಸಲಿಕ್ಕೆ ; 
ಅರಸಿ , ಭವಿಷ್ಯವನ್ನು ವರ್ತಮಾನಕ್ಕೆ ತಂದು ಬಿಗಿಯಲಿಕ್ಕೆ . 
ಯಾರೋ ಹೇಳಿದ ಕತೆ : ಹಸಿರು ಬಯಲುಂಟಂತೆ ; 
ಜಳಜಳನೆ ಹರಿವ ನದಿ ದಡದಲಿ 
ಜೀವ ಚಿಮ್ಮುವ ಹುಡುಗಿ ನೃತ್ಯವಂತೆ ; 
ಅದರಾಚೆ - ಸ್ವಂತ, ಉತ್ಕಟ ಬಾಳ ಸ್ವರ್ಗವಂತೆ. 
ಉನ್ಮಾದದಂಥೆಂದು ಭಾವ - ದಾಪುಗಾಲಲ್ಲಿ 
ಬೆಟ್ಟವನು ಕ್ರಮಿಸ ಹೊರಟಿ. 


ಸಿಳ್ಳು ಜುಟ್ಟಿನ, ಕವಡೆ ಜೋಯಿಸ - 
“ಎತ್ತ ಹೊರಟೆಯೋ ?” ಕೇಳಿದ , - 
ದಟ್ಟ ಪೊದೆಗಳ ಹಳುವ ಮುಂದಕೆ 

ಕತ್ತಿಯಿಲ್ಲದೆ ನಡೆವುದ ? 
“ ಹಾ ಮರೆತೆ - ಕತ್ತಿಯನು, ಪುಸ್ತಕ 
ದೆಡೆಗೆ ಇಟ್ಟವ; ಹಾಗೆ ಎದ್ದು ಬಂದೆ. 
ಹೋಗದಿದ್ದರೆ ಸಲದು – ಆಚೆಕರೆ, ಬೆಚ್ಚಗಿನ 
ಹುಡುಗಿ ಜತೆ, ಹಸಿರು ಬಾಗಿಲನು ದಾಟ 


ಘೋಳ್ಳ ನಗುವಿನ ಜತೆಗೆ ಕತ್ತಲಿನ ಮಡಿಲಿಂದ 
ದನಿಯೊಂದು ಕೇಳಿಸಿತು : ಮೈ ಮುಟ್ಟಿಕೋ ........ 
ಬೆದರಿದೆನೆ ? 
ಕದಲಿದೆನೆ ? 
ಕಣ್ಣು ಬಾಡಿಸಿಯೂ , ಕುಸಿದ ಕಾಲನ್ನೆತ್ತಿ ಮುಂದೆ ನಡೆದೆ. 


ನರೆತ ಗಡ್ಡದ ಕರಿಯ ಮುದಿಯ ಎದುರಾದ 
ಕಲ್ಲು ಮುಳ್ಳಿನ ಏರಿನಲ್ಲಿ ; 
ಗಲಿಬಿಲಿಗೊಂಡೆ : ಏಕಾಂತ ಕಾಡಲಿನ 
ಏಕೆ ಎದುರಾದ ಇಲ್ಲಿ ? 


“ ನಿನ್ನ ಸಾಹಸದ ಕತೆ ಕೇಳಿಬಲ್ಲೆನೋ ಹುಡುಗಾ? 
- ತಿವಿನಂಥ ದೃಷ್ಟಿಯಲಿ ಅಂದು, 
ವ್ಯಂಗ್ಯ ನಕ್ಕನು, ಪೋಟೋ ತೆಗೆದನು : 

'ನೋಡೋ ಹುಡುಗಿಯ : ಅಪ್ಪರೆಯದೆ ರೂಪು? 
ಮೋಹದಲಿ ಸುಸ್ತಾದೆ, “ ಆಹ ! ಯೌವನದಲ್ಲಿ 
ಮರು ಹುಟ್ಟು ಪಡೆಯ ಬೇಕೆಂದೆ, 
ನಿನ್ನತ್ತ ಬಂದೆ, ಹಳೆ ಕನಸುಗಳ ಹೂಳಿ' - ಎಂದೆ. 


ನಕ್ಕೆ , ಧಿಮ್ಮನೆ ಎದ್ದ . ಕಿಸೆಗೆ ಕೈಯಿಟ್ಟೆಳೆದ , 
ಖಾಲಿ ; ಬಟ್ಟೆಯ ಸೆಳೆದ, ಎಲುಬು ಗೂಡನು 

- ಹವೆಗೆ ಹರಡಿ, 
“ನೋಡೊ ನಿನ್ನ ಅವಸ್ಥೆ ' - ಕ್ರೂರ ಹಲ್ಕಿರಿದ, 
ಬೆವರಾದೆ. ಕತ್ತಿ ತರದೇ ಕೆಟ್ಟಿ – 
ಎಂದು - ನಾ ನಗ್ನ - ಹಲುಬಿದರೆ, 

“ ಬಾರೊ ಬಾ , ಹಸಿರು ಬಯಲಿಗೆ ಎಂದು ವ್ಯಂಗ್ಯವಾಡಲು ಮುದಿಯ 
ಹುಚ್ಚೆದ್ದು , ಮುಂದರಿದೆ, - ಕಪ್ಪು ಪೊದೆಗಳ ಬಂಧ. 
ಕನಸು, ಹೋರಾಟ, 
( ಬಾರೋ ಬಾ'...., ತಿಕ್ಕಾಟ, 
ಸೋಲು ಅಪ್ಪಳಿಸುತಿರೆ, 
ದಿಕ್ಕು ದಿಕ್ಕುಗಳಾಚೆ ಕೇಳುವಂತೆ 
ಚೀರುವಂತಾಗಿ ಬಿದ್ದೆ . 


ಎದ್ದೆ , 
ಇಳಿವ ಉರಿಬಿಸಿಲಲ್ಲಿ ಮನೆಗೆ ಹಿಂದುರುಗಿದರೆ, 
ಗುರುಗುಡುವ ಮಂದಿ . 
ಮುಸುರೆ ತಿಕ್ಕಿದ, ಕೆರೆಯ , ದಪ್ಪ ತೋಳನುದಾಟ 
ಬಂದೆ ಮನೆಗೆ, ಎದುರು ಕನ್ನಡಿಯಲಿ 
ಅವಳಿ ಮೈಗಳ ಕಂಡೆ ; 
ದಿಗಿಲುಗೊಂಡೆ, 


ಅಪ್ಪ , ಅಮ್ಮನ ನುಡಿಯ ಗೋರಿಯಾಗುಳಿಯಲೇ ? 
ಕರಿಯ ಮುದಿಯನ ಎದುರು ಕಾಡಲ್ಲಿ ಕುಸಿಯಲೇ ? 
ಅಥವ , 
ನಡುವೆ ಅಂತರ ಪಿಶಾಚಿಯ ಹಾಗೆ ಸುಳಿವುದೇ - 
ವರ್ತಮಾನಸ್ಥನಾಗುವುದೇ ? 


ಇಲ್ಲವೆಂದೆ 
ಭೂತ ಭವಿಷ್ಯಗಳ ಸಿಕ್ಕುಗಳು 
ಕಬಂಧ ಕೈಗಳು, ತೊಡಕು ಬೇರುಗಳು 
ವರ್ತಮಾನದ ಹೋರು. 
ಬಿಡಿಸದೇ ಒದ್ದಾಟ, ಗುದ್ದಾಟ, 
ಜಿದ್ದಿನಲ್ಲಿ ಒಂದನಿನ್ನೊಂದು ಕಬಳಿಸುವಾಟ, 
ಏಳು ಬೀಳುವ, ತೊದಲು ನಡೆ, - ಸದ್ಯ 
ಕತ್ತಲಿನ ಕಣದಲ್ಲಿ ನನ್ನ ಪಾಡು 


ಕೆಲವು ಆತ್ಮೀಯ ಮಾತುಗಳು 


ಕಿರಣ 


ಇದ್ದುದಕೆ ಇರಲಿ ದಾಖಲೆಯೆಂದು 
ಕುಡುತ ನೆತ್ತರ ಅರೆಕುಡುತೆ ಮಾಡಿ 
ಪಡೆದು ಕೊಂಡನು ತಂದೆ : 
ಚೀರಿಕೊಂಡಳು ತಾಯಿ ; ಕಂಚು - ಬಟ್ಟಲ ಶಬ್ದ , 
ನಾನು ಭೂಮಿಗೆ ಬಂದೆ. 
ನೋವುಹಂಚುತ ಬಂದೆ : 
| ಬೆನ್ನಿಗಂಟಿದ ನೋವು- ನೆನಪಿನ ಡುಬ್ಬ ತಗ್ಗಲಿಲ್ಲ. 
ಎರಡು ಬೆಳಕು - ತುಣುಕನು ತಂದೆ : 
ಹೊಲಬರಿಯಲಿಲ್ಲ ; ಕೈಕಂಬ ಕಾಣಲಿಲ್ಲ ! 


ಹಾಲಿಳಿಸಿದ ಕೆಚ್ಚಲಲಿ ಯಾವ ದೋಷ ? 
ಹಾಗೆಲ್ಲ ಹಂಚಬಾರದು ಪಾಲು. 
ಹಾಲು ಗಿಂಡಿಗೆ ಹುಳಿ ಹಿಂಡಿದ್ದು ನಾನು . 
ಒಡೆದು ಹೋಯಿತು ಹಾಲು. 
ಕೊರಳ ಹಾರದಲ್ಲಿ ಸಾಲು ಮುತ್ತುಗಳು. 
ತಾಯಿ ತಿಳಿಯದ ಹಾಗೆ ಎತ್ತಿಕೊಂಡೆ . 
ಕಲ್ಲಿನಲಿ ಮುತ್ತಿಟ್ಟು ಕಲ್ಲಿಂದ ಜಜ್ಜಿದೆನು. 
ಒಡೆದು ಹೋಯಿತು ಮುತ್ತು . 
ಒಡೆದವನು ನಾನು , 


ಕವಿತಾ 


ಸುಖವಿದ್ದರೆ ನಗಬಲ್ಲೆ : 
ದುಃಖವಾದರೆ ಅಳುವುದು ಗೊತ್ತು . 
ಬಚ್ಚಿಟ್ಟು ನಗುವ ಕಲೆ ನನಗೆ ಗೊತ್ತಿಲ್ಲ. 
ಅದಕಾಗಿ , 
ನಿಮ್ಮ ವ್ಯವಹಾರದಲ್ಲಿ ಪಾಲು ಕೊಳ್ಳುವುದಿಲ್ಲ ; 
ಸಿಕ್ಕಷ್ಟು ' ಡಿವಿಡೆಂಡು? ನೀವೆ ಗಿಟ್ಟಿಸಿಕೊಂಡು 
ಸುಖವಾಗಿ ಬಹುಕಾಲ ಬಾಳಿ . 
ನನ್ನನ್ನು ಬಿಟ್ಟು ಬಿಡಿ: 
ದುಃಖದ ಕೊರಳಿಗೆ ಬಿಗಿದಿದ್ದೇನೆ ತಾಳಿ ! 


ವಿಜಯದ ಕತೆ ಹೇಳುವುದೇಕೆ ಸೆರೆಸಿಕ್ಕ ಯೋಧನಿಗೆ ? 
ಸೋತಬಗೆ ಗೊತ್ತು ನನಗೆ : 
ಜೊತೆಯವರು ನೆಲೆಯ ಬಿಟ್ಟೋಡಿದರು . 
ನೆಲೆಯನ್ನು ಬಿಡದೆ ನಾನಿತ್ತೆ ಗೌರವ ಆಜ್ಞೆಗೆ ! 


ಕವಿತಾ 


ನಿರೀಕ್ಷೆ 


ಹ , ಮಾ . ಭಟ್ಟ 


ಬರ ಬಾರದಿತ್ತು ಈ ಸ್ಥಳಕ್ಕೆ 

ಅಪರಿಚಿತ ; ಹೆಸರು ಹೇಳಲೆ ಇಲ್ಲ , 
ಕೇಳಲೂ ಮರೆತೆ ; ಎಲ್ಲಿಗೇನೆಂದು ಕೇಳಬೇಕಿತ್ತು . 
ಬಾಯ್ದೆರೆವ ಮುನ್ನ ದಿಬ್ಬಣಕೆ ಸರಿ ಎನಿಸಿ 
ಗೆಜ್ಜೆಗಳಿವೆನುವ ಸದ್ದುಗಳ ಕಿವಿತುಂಬಿ 
ಕಡಲ ತೆರೆ ತಡಿಗೆ ಹುಬ್ಬುಗಳ ನೆಳೆದು ಜೋಡಿಸಿಬಿಟ್ಟ . 
ನಡೆದು ಬಂದೆನೋ , ಅಥವ ಕುಳಿತಲ್ಲಿಂದ ಜಾರಿದೆನೋ 
ತಿಳಿಯದು ಈಗ . . . . . . . . 


ಆಗಿಲ್ಲಿ ದೃಷ್ಟಿ ಮಂದೈಸುತ್ತ ಹಳಬ ಹೊರಟವನಿದ್ದ 
ಹಾಸು ಹೊದಕಲಸಿಟ್ಟು ಆತ ಹೇಳಿದ ಮಾತು 
- “ ನಾ ತಣ್ಣಗಾದೆ ; ಮುಟ್ಟಿ ನೋಡಿಲ್ಲಿ, 
ಈ ಸಂದಿನೊಳಗಿಷ್ಟು ಬೆಚ್ಚಗಿದೆ, ಇದನೆ ಮೈಗೆತ್ತಿಕೊಂಡಿರು ” 


ತೆರೆ ತೆರೆಗಳೆದ್ದು ತೊಯ್ದ ಮೈ ಚಳಿಗೆ 
ಹೊಯ್ಕೆ ದಡದಿಳುಕಲಲಿ ಮಿಥುನ ದಂಪತಿ ಸುಖವ 
ಅನುಭವಿಸುತಿದ್ದಂಥವನು - ದೃಷ್ಠಿ ಚಿಗುರಿರಲಿಲ್ಲ ನನಗುಕೂಡ. 
ಮೈಯೆಲ್ಲ ಚಿವುಟ ಉದ್ರೇಕ ಗೊಂಡವ ನಾನು ; 
ಭಂಗ ಗೊಂಡಿಲ್ಲಿ ಕುಳಿತಿದ್ದೇನೆ . . . . . . . . 
ಹೊರಟವನು ಹೊರಟೆಹೊದ- ನಾನೊಬ್ಬ ನೇಕಾಕಿ. 
ಆತನೂ ಅಷ್ಟೆ ಇರಬೇಕು. . . . ! ತನ್ನ ನಂತರಕಿಲ್ಲಿ ನನ್ನನೆಳೆ ತಂದವನು 


ಕವಿತಾ 


ಮರಳಗಾಣದ ಬದುಕಿನಧಿಕಾರ ಕೊಟ್ಟು 
ತಿರುಗಿ ನೋಡದೆ ನನಗೆ ಚೆನ್ನಾಗಿ ಮತ್ತೆಲ್ಲೋ ನಡೆದನು ಮುಂದೆ. 
ಇದೊಂದು ತಿಳಿಯದು ನನಗೆ, 
( ಬಿಡಬಾರದೀಛಲವ - ಎಣ್ಣೆ ಹಂಬಲನ). 


& 


* 


ಏನಾದರಿರಲಿ , ಇಷ್ಟೇನೊ ನಿಜ - ಇದು ಕಡಲ ದಂಡೆ. 
ನಾಕುಳಿತು ಹೊಯ್ತ ತಡಿ , ಎಲ್ಲಾದರೊಂದು ಕಡೆ 
ಬೆಳಕು ಮೂಡುವುದಂತು ಕಾಣಲೇ ಬೇಕು. 


ಆತ್ಮ ಪ್ರಕಟಣೆ 


'ನಾಯಿ ಮುಚ್ಚಿದ ಗಡಿಗೆ? 
ಹಳಸಿದಡಿಗೆ ! 
ಪ್ರತಿಯುಸಿರೂ ಕೊಳೆತ ನಾತ 
ಗಂಧ ಕಸ್ತೂರಿ ಪುನುಗು 
ಇಸ್ತಿ ಬಟ್ಟೆಯ ಮೆರುಗು 
“ ಹೆಂಡದ ಗಡಿಗೆ 
ಸಿಂಗರಿಸಿದಂತೆ ಹೊರಗೆ ?” 

ಶಾಂತರಸ 


ಕವಿತಾ 


ಆಸ್ಪತ್ರೆಯಲ್ಲಿ 


ಚಂದ್ರಶೇಖರ ಕಂಬಾರ, 


ಗೆಳೆಯಾ, 
ಬಲ್ಲೆಯಾ ನಾ ಹೇಳಬಾರದ, ನೀ ಕೇಳಬಾರದ, 
ಹೇಳಿಕೇಳಿದರಿಬ್ಬರಿಗೂ ತಿಳಿಯಬಾರದ ಒಂದು ಸಂಗತಿಯ ? 
ಅದನೀಗ ಈ ಕಣ ಬುದ್ಧ ಬೋಧಿಯ ಕೆಳ ಕುಳಿತು 
ತಿಳಿದೆಯೆಂದಿಟ್ಟುಕೊ : 
ಬಲ್ಲೆಯಾ – 
ಸದಾ ಅರಳಿರುವ ಮುಖಾರವಿಂದದ ನಿನ್ನ ನಗಿ ಮಾಸುವುದ ? 
ಲೋಕವನ್ನು , ನನ್ನನ್ನು ಕಾಕುವಾಡಿ ವಕ್ರೀಭವಿಸುವ 
ಚಷ್ಮಾ ಕಾಂತಿ ಕಳೆಗುಂದುವುದ ? 
ಅದು ಇರಲಿ , ಬಲ್ಲೆಯಾ – 
ಹಜಾನನೆಂದು ಅಗಸನಿಗೆ ನೀ ರೇಗಿದ್ದಕ್ಕೆ 
ಹೆಜ್ಜೆಗೊಂದು ಮೋಜುಕೂಟ್ಟು ಹಲ್ಲು ಕಿಸಿದದ್ದಕ್ಕೆ 
ಉಗುಳಿದ ಭಾಷಣಕ್ಕೆ , ಕಿರಿಚಿದಘೋಷಣೆಗೆ, 
ನಾಯಿಗೆ, ವಿಯೆಟ್ನಾಮಿಗೆ, 
ಕಚ್ಚಿ ಕೆರೆದ, ಒತ್ತಿ ಮೆತ್ತಿದ ಮಾಂಸದ ನಂಟಿಗೆ 
ಅಂಟದರ್ಥ ವ್ಯರ್ಥವಾಗುವುದ ? 
ಬಲ್ಲೆಯಾ – 
ಬುದ್ದ ಯೇಲಿಯಟ್ ಸಾರ್ತ್ ಗಾಂಧಿಗಿಂದಿಗಳೆಲ್ಲ 
ಮಾವೊ ವಾವಾರೆಲ್ಲ 
ಮೂಜಿಯಮ್ಮಿನ ವಸ್ತು - 
ಬೇಡ, ನೀತಿಯ ಬೀಳು ನೆಲದ ಬೆದರ ಬೆಚ್ಚ - 
ಗಳಾಗಿ ಬಿಚ್ಚಿಕೊಳ್ಳುವುದ ? 
ಏನಲೆ ಬಲ್ಲೆಯಾ - ನೀ ಹೊರಗೆ 
ಹರಿದು ರಸ್ತೆಗಳಲ್ಲಿ 


O 


ಬರೆದು ಆಫೀಸಿನಲಿ 
ನೋಡಿ ಥೇಟರಿನಲ್ಲಿ 
ತಿಂದು ಹೋಟೆಲಿನಲ್ಲಿ 
ದಿನಪತ್ರಿಕೆ ರೇಡಿಯೋಗುಂಟ ವಿಶ್ವದಲ್ಲಿ 
ತುಂಬುವಾಗ ನಿನ್ನಾಕೆ 
ಪರದ ಗಂಡನ ಕೂಡ ಹಗಲು ಹಾದರ ಮಾಡಿ, - ನೀ ಬಂದಿ , 
ಆವಾಗ, - ತಿಳಿಜೋಲ್ಲ ಚಿಮುಕಿಸಿ ನಕ್ಕುದ ? 


ಏ ಮಗನೆ ಬಲ್ಲೆಯೇನಲೆ - 
ನಿನ್ನ ಖಾಸಾಪುತ್ರಿ ಇನ್ಸೂರೆನ್ಸ್ ಏಜಂಟ್ 
ಅಪ್ಯಾನ ಕೆಳಗೆ ಬೆಕ್ಕು,ಬೊರಲಾಗಿ ಬಿದ್ದು 
ತಿಕ್ಕಿಸಿಕೊಂಡು ಹಾ ನರಳಿದ್ದು ? 
ನಾ ಖುದ್ದ ನೋಡಿದ್ದು ? 
ಜನಜಾತ್ರಿ ಪುಕ್ಕಟೆ ಗರ್ದಿಗಮ್ಮತ್ತು ನೋಡಿ 
ಕೈತಟ್ಟ ಖಿ ಖೀ ನಕ್ಕದ್ದು ? 
ಏ ಬೋಳೀಮಗನೆ - ಬಲ್ಲೆಯೇನೋ – 
ಸೂಳೆಮನೆಯಲ್ಲಿ ಸರಕಾರಿ ಆಸ್ಪತ್ರೆಯಲ್ಲಿ ನಾವಿದ್ದದ್ದು 
ಆದ್ದರಿಂದ ಕ್ಯಾನ್ಸರೇ ನನಗಾದದ್ದೆಂದು ತೀರ್ಮಾನಿಸಲ್ಪಟ್ಟಿದ್ದು ? 
ಕೋಲೆ ಬಸವ ಕತ್ರನಾದರು ಹಾಕು , 
ಹೌದಪ್ಪ ಹೌದೆಂದರೆ ಬಲಹೂ ಕೊಡು. 
ಕಾ ನನ್ನ ನೋಡು: 
ಇಟ್ಟವಗೆ ಶೆಗಣಿಯಾದೆ ತಟ್ಟಿದವಗೆ ಕುರುಳಾದೆ 
ನೀನಾರಿಗಾದೆಯೋ ಎಲೆ ಮಾನವಾ ? 
ತಂದೆಗೊ ? ಊರ ಮಂದಿಗೊ ? 
ಥುಸೂಳೆ ಮಗನೆ , 
ನನ್ನಂಥ ಮತ್ಸರ ಹುಟ್ಟುವುದು ಬಲ್ಲೆಯಾ – 
ನನ್ನ ನಂಬಿಸಿದ್ದಕ್ಕೆ , - 
ನೀನಿಂಥ ಅತಿಶಯ ಪೋಜುಕೊಟ್ಟು ಸತ್ಯಕ್ಕೆ ? 


ಗೋಪಾಲಕೃಷ್ಣ ಅಡಿಗ 


ನವ್ಯ ಕವಿತೆಯಲ್ಲಿ ಪ್ರತಿಮಾ ವಿಧಾನ 


ಕಾವ್ಯದಲ್ಲಿ ಉಪಮೆ , ರೂಪಕ, ಉತ್ತೇಕ್ಷೆ, ಅತಿಶಯೋಕ್ತಿ ಮೊದಲಾದ ಅಭಿವ್ಯಕ್ತಿ 
ಸಾಧನಗಳು ಬಹಳ ಕಾಲದಿಂದಲೂ ಬಳಕೆಯಲ್ಲಿವೆ . ಇವುಗಳಲ್ಲೆಲ್ಲ ಬಹಳ ಹಳೆಯದು 
ಉಪಮೆ , ಉಳಿದೆಲ್ಲ ಅಲಂಕಾರಗಳೂ ಬಹಳ ಮಟ್ಟಿಗೆ ಉಪಮೆಯ ಶಾಖೋಪ 
ಶಾಖೆಗಳು ಎನ್ನಬಹುದು. ಈ ಬಗೆಯ ಅಭಿವ್ಯಕ್ತಿಸಾಧನಗಳಿಗೆ ಪ್ರತಿಮೆ 
ಎಂತಲೂ ಈ ರೀತಿಯಲ್ಲಿ ಭಾವವನ್ನು ವ್ಯಕ್ತಪಡಿಸುವುದಕ್ಕೆ ಪ್ರತಿಮಾ ವಿಧಾನ 
ಎಂತಲೂ ಹೇಳಬಹುದು. ಕಾವ್ಯದ ಮೂಲ ವಸ್ತು ಕವಿಯ ಅನುಭವ ಅಥವಾ 
ಅವನ ಮನಸ್ಸಿನಲ್ಲಿ ಇನ್ನೂ ರೂಪ ತಳೆಯದೆ ಇರುವ ಭಾವನೆಗಳು ಎನ್ನಬಹುದು. 
ಭಾವನೆ ಭಾಷೆಯ ಮಾಧ್ಯಮದಲ್ಲಿ ವ್ಯಕ್ತವಾದಾಗ ಅದರ ಪ್ರತಿಮೆ ನಮಗೆ 
ಕವಿತೆಯಲ್ಲಿ ಸಿಕ್ಕುತ್ತದೆ. ಎಂದರೆ ಪ್ರತಿಮೆ ಮೂಲಭಾವದ ವಿಗ್ರಹವಲ್ಲದೆ ಕೇವಲ 
ಅದರ ಛಾಯೆಯಲ್ಲ ; ಅದರ ಬಹಿರಂಗದ ಅಲಂಕಾರವೂ ಅಲ್ಲ. ಹೀಗಿರುವುದರಿಂದ 
ಪ್ರತಿಮೆಗೂ ಅದರ ಮೂಲಕ್ಕೂ ಸಂಬಂಧ ಅಥವಾ ಸಾಧನ ಇರುತ್ತದೆ. 
ಮುಖ ಕಮಲದ ಹಾಗೆ ಇದೆ ಎಂದಾಗ, ಅಥವಾ ಮುಖಕಮಲ ಎಂಬ ರೂಪಕ 
ಮೊದಲ ಬಾರಿಗೆ ಕಾವ್ಯದಲ್ಲಿ ಬಂದಾಗ ಮುಖಕ್ಕೂ ಕಮಲಕ್ಕೂ ಏನು ಸಂಬಂಧ ? 
ಎಂದು ಕೆಲವರು ಆಕ್ಷೇಪವೆತ್ತಿರಬಹುದು. ಆದರೆ ಉಳಿದವರಿಗೆ ಸ್ವಲ್ಪ ಯೋಚನೆ 
ಮಾಡಿದಾಗ ಸೌಂದರ್ಯ ಎಂಬ ಗುಣ ಎರಡಕ್ಕೂ ಸಾಮಾನ್ಯವಾಗಿರುವುದರಿಂದ 
ಇದು ಸರಿ ಎನ್ನಿಸಿರಬೇಕು, ಎಂದರೆ ಈ ಹೋಲಿಕೆ ತರ್ಕಬದ್ಧವಲ್ಲವಾದರೂ 
ತರ್ಕಸಮ್ಮತವಾಗಿದೆಯೆಂದು ತೋರುತ್ತದೆ ; ಬುದ್ದಿ ಅದನ್ನು ಒಪ್ಪುತ್ತದೆ. ಎಂದರೆ 
ತರ್ಕವನ್ನು ಮೀರಿರುವ ಕಾವ್ಯ ಕ್ರಿಯೆಯಲ್ಲಿ ಪ್ರತಿಮೆ ಮೂಡಿ ಬಂದಾಗ ಅದರಲ್ಲಿ 
ಜಾಗ್ರತ ಮನಸ್ಸಿನ ಒಂದು ಅಂಶವೂ ಸೇರಿರುತ್ತದೆ ಎಂದು ಹೇಳಬಹುದು. 
ಸಾಮಾನ್ಯವಾಗಿ ಈವರೆಗಿನ ಕಾವ್ಯದಲ್ಲೆಲ್ಲ ಈ ಬಗೆಯ ಪ್ರತಿಮೆಗಳ ಬಳಕೆಯೇ 
ಹೆಚ್ಚು . ಎಂದರೆ, ಮುಖಕಮಲ ಸುಂದರ ಮುಖದ ಕಲ್ಪನೆ ಕವಿಯ ಮನಸ್ಸಿನಲ್ಲಿ ; 
ಅದರ ಪ್ರತಿಮೆ ಕಮಲ. 


ಕವಿತಾ 


ನವ್ಯ ಕಾವ್ಯದಲ್ಲಿ ಈ ಪ್ರತಿಮಾ ವಿಧಾನ ಒಂದು ವಿಶೇಷವಾದ ರೀತಿಯಲ್ಲಿ 
ಕಂಡುಬರುತ್ತದೆ. ಹೊಸ ಬಗೆಯ ಪ್ರತಿಮೆಗಳಂತೆಯೇ ನವ್ಯ ಕವಿತೆಯಲ್ಲಿ ಸಂಕೇತದ 
ಉಪಯೋಗವೂ ಬಹಳ ಮಟ್ಟಿಗೆ ಆಗುತ್ತದೆ. ಸಿಂಬಲ್ ಅಥವಾ ಸಂಕೇತ ಮತ್ತು 
ಇಮೇಜ್‌ ಅಥವಾ ಪ್ರತಿಮಾ ಚಿತ್ರ ಇವು ಈ ಕವಿತೆಯಲ್ಲಿ ಹಾಸು ಹೊಕ್ಕಾಗಿ. 
ಇರುವುದರಿಂದ ಸಂಕೇತ ಮತ್ತು ಪ್ರತಿಮೆಗಳ ನಡುವಣ ವ್ಯತ್ಯಾಸವನ್ನು ಗಮನಿ 
ಸುವುದು ಅಗತ್ಯ . 


- ಸಂಕೇತ ಮೂಲ ವಸ್ತುವಿನ ಪರವಾಗಿ ಬಂದು ನಿಲ್ಲುವಂಥದಲ್ಲದೆ ಅದರ ಪ್ರತಿ 
ನಿಧಿಯಾಗಿ ಬರುವುದಿಲ್ಲ, ಸಂಕೇತದಲ್ಲಿ ಹೋಲಿಕೆಯ ಅಂಶ ಇಲ್ಲವೇ ಇಲ್ಲ ಅಥವಾ 
ಇದ್ದರೂ ತೀರ ಕಡಿಮೆ . ಮೂಲ ಭಾವನೆಗೂ ಸಂಕೇತಕ್ಕೂ ಸಾಧರ್ವ್ಯ ಇಲ್ಲವಾದ 
ಕಾರಣ ಸಂಕೇತ ಮೂಲವನ್ನು ಸೂಚಿಸುತ್ತದೆ ಅಥವಾ ನಮ್ಮ ಮನಸ್ಸಿನಲ್ಲಿ ಕೆಲವು 
ಪ್ರತಿಕ್ರಿಯೆಗಳನ್ನು ಹುಟ್ಟಿಸುತ್ತದೆ. ಅಲ್ಲದೆ, ಸಂಕೇತದಲ್ಲಿ ಪ್ರತಿಮೆಯಲ್ಲಿರುವಂತೆ 
ತರ್ಕದ ಆಭಾಸ ಕೂಡಾ ಇಲ್ಲ. ಇದು ತರ್ಕವನ್ನು ಮೀರಿದ ಸುಪ್ತ ಚೇತನದ 
ಕ್ರಿಯೆಗೆ ಸಂಬಂಧಪಟ್ಟದ್ದು , ಶ್ರೀ ಕೆ. ನರಸಿಂಹಮೂರ್ತಿಗಳು ಹೇಳುವಂತೆ ಇಲ್ಲಿ 
“ ಕಾಲಾನುಕ್ರಮವಾಗಿ ತಾರ್ಕಿಕವಾಗಿ ವಾದಸರಣಿ ಬೆಳೆದಂತೆ ಬೆಳೆಯದೆ ಸಾದೃಶ್ಯ 
ವಿರೋಧಗಳಿಂದ ಒಂದರಿಂದೊಂದು ಸೂಚಿತವಾಗಿ ಸಂಕೇತಮಾಲೆ ಹೆಣೆದು 
ಕೊಳ್ಳುತ್ತದೆ. ಈ ಸಂಕೇತಗಳಲ್ಲೂ ಮುಖ್ಯವಾಗಿ ಎರಡು ವರ್ಗಗಳುಂಟು. ಒಂದು 
ಬಗೆಯದು ಕೇವಲ ವ್ಯಕ್ತಿಯ ಅನುಭವಕ್ಕೆ ಮಾತ್ರ ಸಂಬಂಧಪಟ್ಟದ್ದು . 
* ಚಂಡೆ ಮದ್ದಳೆ ” ಯ “ ದೀಪಾವಳಿ ” ಎಂಬ ಕವನದಲ್ಲಿ 


* ಪೇರಳೆ ಗಿಡದಡಿ ಹೂವಿನ ಹುಡಿರಾಡಿಯ ಕೆದಕು ಬೆದಕು ” 
ಎಂಬ ಸಾಲಿನಲ್ಲಿ " ಪೇರಳೆ ಗಿಡದಡಿ ” ಬಾಲ್ಯದ ಸಂತೃಪ್ತ ಜೀವನ ಮತ್ತು ಆಟದಲ್ಲಿ 
ತಲ್ಲೀನತೆ ಇವುಗಳ ಸಂಕೇತವಾಗುತ್ತದೆ. ಪೇರಳೆ ಗಿಡದಡಿ ಆಟ ಎಲ್ಲರ ಅನುಭವದೂ 
ಆಗದೆ ಇರಬಹುದಾದ್ದರಿಂದ ಇದನ್ನು “ ವೈಯಕ್ತಿಕ ಸಂಕೇತ ” ಎನ್ನಬೇಕಾಗುತ್ತದೆ. 
ಆದರೆ ಅದೇ ಕವನದಲ್ಲಿ ಬರುವ ಈ ಅದ್ಭುತ ದೀಪ ” ದ ಸಂಕೇತ ಅದ್ಭುತ ದೀಪದ 
ಕತೆಗೆ ಸಂಬಂಧಪಟ್ಟು ದಾದುದರಿಂದ ಅದನ್ನು “ ಸಾರ್ವತ್ರಿಕ ಸಂಕೇತ ” ಎನ್ನಬಹುದು. 
ಇಲ್ಲಿ ಅದ್ಭುತ ದೀಪ” ಎನ್ನುವುದು ಎಲ್ಲವನ್ನೂ ಸಾಧ್ಯಮಾಡಬಲ್ಲ ಕಲ್ಪನೆಯ ಸಂಕೇತ. 
ಪೇರಳೆ ಗಿಡಕ್ಕೂ , ಬಾಲ್ಯಕ್ಕೂ ಅದ್ಭುತದೀಪಕ್ಕೂ ಕಲ್ಪನೆಗೂ ಯಾವ ಸಾಧರ್ಮ್ಮವೂ 
ಇಲ್ಲ. ಆದರೆ ಈ ಸಂಕೇತಗಳು ಇಷ್ಟವಾದ ಅರ್ಥವನ್ನು ಸೂಚಿಸುತ್ತವೆ. ವೈಯಕ್ತಿಕ 
ಸಂಕೇತ ವೈಯಕ್ತಿಕವೇ ಆಗಿರುವುದರಿಂದ ಅದರ ಉಪಯೋಗ ಕಾವ್ಯದಲ್ಲಿ ಅಷ್ಟು 
ಹಿತಕರವಲ್ಲ. ಆದರೆ ಆ ಇನ್ನೊಂದು ಬಗೆಯ ವ್ಯಾಪಕಾರ್ಥವುಳ್ಳ ಸಂಕೇತಗಳ ಉಪ 
ಯೋಗ ನವ್ಯಕಾವ್ಯದಲ್ಲಿ ಬಹು ಮುಖ್ಯವಾದದ್ದು , ಇನ್ನೂ ಅಲ್ಲದೆ ಇನ್ನೂ ಒಂದು 


ಕವಿತಾ 


೩೦ 


ಬಗೆಯ ಸಂಕೇತಗಳೂ ಇವೆ . ಇವು ನಮ್ಮ ಸಂಪ್ರದಾಯದಲ್ಲಿ, ನಮ್ಮ ಪುರಾಣದಲ್ಲಿ, 
ಇತಿಹಾಸ ಕಾವ್ಯಗಳಲ್ಲಿ ಸಿದ್ಧವಾದ ಸಂಕೇತಗಳು. “ ಹಿಮಗಿರಿಯ ಕಂದರ ” ಎಂಬ 
ಕವಿತೆಯಲ್ಲಿ “ ರತಿ ತಮಾಲಚ್ಛಾಯೆಯಲ್ಲಿ ಬಿಚ್ಚಿ ತು ಬೋಧಿವೃಕ್ಷದಗ್ನಿಯ ಛತ್ರಿ ” 
ಎಂಬಲ್ಲಿ ಬೋಧಿವೃಕ್ಷ ಬುದ್ಧನ ತಪಸ್ಸನ್ನೂ ಅವನು ಪಡೆದ ಸಾಕ್ಷಾತ್ಕಾರವನ್ನೂ 
ಸಂಕೇತಿಸುತ್ತದೆ. ತಾರ್ಕಿಕವಾಗಿ ನೋಡಿದರೆ ಬೋಧಿವೃಕ್ಷಕ್ಕೂ ಆತ್ಮಸಾಕ್ಷಾತ್ಕಾರಕ್ಕೂ 
ಯಾವ ಸಂಬಂಧವೂ ಇಲ್ಲವೆನ್ನಿಸುತ್ತದೆ. ಆದರೆ ಕಾವ್ಯದಲ್ಲಿ ಮಾತ್ರವಲ್ಲ ಇತರ 
ಕಡೆಯೂ ಕೂಡಾ ಈ ಸಂಕೇತ ನಿರ್ದಿಷ್ಟವಾದ ಅರ್ಥವನ್ನು ಸೂಚಿಸುವುದಾದುದರಿಂದ 
ಸಾರ್ಥಕ್ಯವನ್ನು ಪಡೆಯುತ್ತದೆ. 


ಇದೂ ಅಲ್ಲದೆ ಇನ್ನೂ ಒಂದು ಬಗೆಯ ಸಂಕೇತವನ್ನು ನಾವು ನವ್ಯ ಕವಿತೆಯಲ್ಲಿ 
ಹೆಚ್ಚಾಗಿ ಕಾಣುತ್ತೇವೆ. ಇದು ಕವಿತೆಯೊಳಗಿನ ವಿಶಿಷ್ಟವಾದ ಒಂದು ಸಂದರ್ಭದಲ್ಲಿ 
ಮಾತ್ರ , ಒಂದು ಅನುಭವದ ಪರಿಧಿಯೊಳಗಡೆ ಮಾತ್ರ ಸಾರ್ಥಕವಾಗುವಂಥದು . 
ಒಂದು ಕವಿತೆಯ ಚೌಕಟ್ಟಿನೊಳಗೆ ಒಂದು ಭಾಗದ ವಿದ್ಯುತ್ ವಲಯದ ಒಳಗೆ 
ಈ ಸಂಕೇತ ಯಾವುದನ್ನೇ ಬೇಕಾದರೂ ಸೂಚಿಸಬಹುದು. ಆದಕಾರಣ ಈ 
ಸಂಕೇತಗಳಿಗೆ ತಾತ್ಕಾಲಿಕವಾಗಿ ಒಂದು ಅರ್ಥ ಬರುತ್ತದಲ್ಲದೆ ಕವಿತೆಯ ಹೊರಗಡೆ 
ಅದಕ್ಕೆ ಅದೇ ಅರ್ಥ ಇರುವುದಿಲ್ಲ. ಇಂಥ ಸಂಕೇತಗಳ ಅರ್ಥವಾಗಬೇಕಾದರೆ ಕವಿತೆಯ 
ಹೊರಗಡೆ ನಿಂತು ತರ್ಕ ಬುದ್ಧಿಯನ್ನು ಎಷ್ಟು ಝಳಪಿಸಿದರೂ ಉಪಯೋಗವಿಲ್ಲ. 
ಕವಿತೆಯ ಭಾವ ಪ್ರವಾಹದಲ್ಲಿ ನಮ್ಮ ಮನಸ್ಸು ಲೀನವಾಗದೆ ಈ ಸಂಕೇತಗಳ 
ಅರ್ಥ ಸೂಚಿಸಲಾರದು. ರಾಮಚಂದ್ರ ಶರ್ಮ ತಮ್ಮ ' ಏಳುಸುತ್ತಿನಕೋಟೆ'ಯಲ್ಲಿ 
ಆಟಗಳಲ್ಲೂ ಅಜ್ಜಿ ಕತೆಗಳಲ್ಲಿ ಮಗ್ನನಾದ ಹುಡುಗನ ಮನಸ್ಸಿನಲ್ಲಿ ಕಾಮುಭಾವನೆಯ 
ಆವಿಷ್ಕಾರವಾಯಿತು ಎಂಬುದನ್ನು ಇಂಥ ಲೋಕಕ್ಕೊಂದು ನಗು ಬಂತು, ಬಂತು ” 
ಎಂದು ಹೇಳುತ್ತಾರೆ. ಇಲ್ಲಿ ' ಮಗು' ಎಂಬ ಶಬ್ದ ಇನ್ನೂ ಅರಳದೆ ಇರುವ ಕಾವು 
ಭಾವನೆಯನ್ನು ಸಂಕೇತಿಸುತ್ತದೆ. ಇದು ವೈಯಕ್ತಿಕ ಸಂಕೇತವೂ ಅಲ್ಲ ; ಸಾರ್ವತ್ರಿಕವೂ 
ಅಲ್ಲ. ಇದು ತಾತ್ಕಾಲಿಕ ಸಂಕೇತ. ಆ ಕವನದಲ್ಲಿ ಮಾತ್ರ ಅದು ಸಮರ್ಪಕವಾಗಿ 
ಸಾರ್ಥಕವಾಗಿ ಭಾವಾಭಿವ್ಯಂಜನೆಯ ಕೆಲಸವನ್ನು ಮಾಡುತ್ತದೆ. ಇದೇ ರೀತಿ ಅವರು 
ಕೊನೆಗಳಿಗೆ' ಎಂಬ ಕವನದಲ್ಲಿ ಬಾಳು ಮೃತ್ಯುಗಳ ಹೋರಾಟವನ್ನು ಚಿತ್ರಿಸುವಾಗ 
“ ಬೀದಿಯ ಕಲ್ಲು' ಎಂಬ ಸಂಕೇತವನ್ನು ಉಪಯೋಗಿಸುತ್ತಾರೆ. ಈ ಬೀದಿಯಕಲ್ಲು ” 
ಏನನ್ನಾದರೂ ಸೂಚಿಸಬಹುದು, ಆದರೆ ಈ ಕವನದಲ್ಲಿ ಅದು ಜೀವನದಲ್ಲಿ ಹತಾಶನಾಗಿ 
ಮೃತ್ಯುವಿನ ಸೆಳೆತಕ್ಕೆ ಸಿಕ್ಕಿದೊಬ್ಬನ ಚಿತ್ರವೆಂಬುದು ಆ ಕವಿತೆಯನ್ನು ಓದುತ್ತಿರುವಾಗ 
ನನಗೆ ಮನದಟ್ಟಾಗುತ್ತದೆ. ಇದೇ ರೀತಿಯಲ್ಲಿ ಹಿಮಗಿರಿಯ ಕಂದರ ' ದಲ್ಲಿ “ ಹಿನ 
ಹಮ್ಮು - ಹೋಟಲಿನ ಸಂಕೇತ ಬರುತ್ತದೆ. ಇಲ್ಲಿ ಈ ಹೋಟಲು ಬಾಳಬೆಂಕಿಯಲ್ಲಿ 
ಬೆಂದು ಅಲ್ಲಿಂದ ಓಡಲೆಳಸುವವನು ಕಾಣುವ ತಂಪು ನೆಲೆಯನ್ನು ಸಂಕೇತಿಸುತ್ತದೆ. 
ಕವಿತಾ 

೩೧ 


ನಿಜವಾಗಿ ನೋಡಿದರೆ ಹೋಟಲಿಗೂ ಆದರ್ಶ ತೃಪ್ತ ಜೀವನಕ್ಕೂ ಸಾಧರ್ಮ್ಮ 
ಕಾಣಿಸುವುದಿಲ್ಲ. ಆದರೆ ಆ ಕವಿತೆಯಲ್ಲಿ ಅದು ತಕ್ಕ ಅರ್ಥವನ್ನು ಚಿತ್ರಿಸಿದರೆ ಆಗ 
ಅದು ಸಾರ್ಥಕವಾದ ಸಂಕೇತವಾಗುತ್ತದೆ. 


ಒಂದು ತುದಿ ಎಂದೂ ಹೇಳಬರ್ಹುಡಿದರೆ ಪ್ರತಿಮೆ 


ಇನ್ನೂ ಒಂದು ದೃಷ್ಟಿಯಿಂದ ನೋಡಿದರೆ ಪ್ರತಿಮೆಯೇ ಸೂಕ್ಷ್ಮವಾಗಿ 
ಸಂಕೇತವಾಗುತ್ತದೆ ಎಂದೂ ಹೇಳಬಹುದು. ಪ್ರತಿಮೆಯ ಮೂಲರೂಪವಾದ ಉಪಮೆ 
ಒಂದು ತುದಿಯಾದರೆ ಸಂಕೇತ ಅದರ ಇನ್ನೊಂದು ತುದಿ. ಈ ಎರಡು ತುದಿಗಳ 
ನಡುವೆ ಪ್ರತಿಮಾ ವಿಧಾನ ತುಯ್ಯುತ್ತದೆ. ನವ್ಯಕಾವ್ಯದಲ್ಲಿ ಪ್ರತಿಮೆ ಸಂಕೇತಕ್ಕೆ 
ಹತ್ತಿರ ಹತ್ತಿರ ಹೋಗಿ ಎಷ್ಟೋ ಸಲ ಇದು ಪ್ರತಿಮೆಯೋ ಸಂಕೇತವೋ ಎಂದು 
ನಿರ್ಧರಿಸುವುದು ಕಷ್ಟವಾಗುತ್ತದೆ. ಉದಾಹರಣೆಗಾಗಿ ಶರ್ಮರ ' ಗೌರೀಶಂಕರ ? 
ಎಂಬ ಪದ್ಯವನ್ನು ವಿವೇಚಿಸಬಹುದು. ಅಲ್ಲಿ ಹೆಣ್ಣು ' ಎಂಬ ಸಂಕೇತ ಬರುತ್ತದೆ. 
ಇದು ಸಂಕೇತವೇ ಆದರೂ ಅದು ಕವನದುದ್ದಕ್ಕೂ ಒಂದು ಅನುಭವದ ಬೇರೆ 
ಬೇರೆ ಅಂಗಗಳನ್ನು ಸೂಚಿಸುತ್ತ ಕವನಕ್ಕೆ ಏಕಾಗ್ರತೆಯನ್ನೂ ತರುತ್ತದೆ. ಹೆಣ್ಣು 
ಎಂಬ ಈ ಸಂಕೇತ ಮೊದಲು ಪ್ರಕೃತಿಯನ್ನು , ಪರ್ವತಪ್ರದೇಶವನ್ನು ಸಂಕೇತಿಸುತ್ತದೆ. 
ಆಮೇಲೆ ಹೆಣ್ಣಿನ ದೇಹವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳುವ ಆಶೆಯ 
ಭೂಮಿಯ ಅತ್ಯುನ್ನತ ಶಿಖರವನ್ನು ಏರುವ ಆಕಾಂಕ್ಷೆಯ ಮೂಲತಃ ಒಂದೇ 
ಎಂಬುದನ್ನು ಸಂಕೇತಿಸುತ್ತದೆ. ಆಮೇಲೆ ಆತ್ಮ ವಿಜಯದ ಬಯಕೆಮೂಡಿದಾಗ 
ಈ ಸಂಕೇತ ತಾಯಿಯನ್ನು ಸಂಕೇತಿಸುತ್ತದೆ ; ಪರ್ವತಾಗ್ರ ಆಗ ತಾಯಿಮೊಗದಂತೆ 
ಕಾಣಿಸುತ್ತದೆ. ಹೀಗೆ ಒಂದೇ ಸಂಕೇತ ಕವನದ ಮೂರು ಕಡೆಗಳಲ್ಲಿ ತನ್ನ ಮೂರು 
ಬೇರೆ ಬೇರೆ ಮುಖಗಳನ್ನು ತೋರಿಸುತ್ತ ಅನುಭವದ ಸಮಗ್ರ ಚಿತ್ರವನ್ನು 
ಕೊಡುತ್ತದೆ. ಇಂಥ ಕಡೆ ಇದು ಸಂಕೇತವೇ ಆದರೂ ಪ್ರತಿಮೆಗಿಂತ ಇದು ಬಹಳ 
ಭಿನ್ನವಲ್ಲ ಎಂದು ನನಗೆ ಅನ್ನಿಸುತ್ತದೆ. 


- ಸಂಕೇತಕ್ಕಿಂತ ಪ್ರತಿಮೆಯಲ್ಲಿ ಜಾಗ್ರತ ಬುದ್ದಿಯ ಅಂಶ ಹೆಚ್ಚು . ಈ 
ವರೆಗಿನ ಕಾವ್ಯದಲ್ಲಿ ಪ್ರತಿಮೆ ಹೆಚ್ಚು ತರ್ಕಬದ್ಧವಾಗಿದ್ದು ಉಪಮೆಗೆ ಹೆಚ್ಚು 
ಹತ್ತಿರವಾಗಿರುತ್ತಿತ್ತು . ಆದರೆ ನವ್ಯಕಾವ್ಯದಲ್ಲಿ ಕಾವೋದ್ದೇಶ ಭಿನ್ನವಾಗಿರುವುದರಿಂದ 
ಎಂದರೆ, ಅನುಭವದ ಪದರು ಪದರುಗಳನ್ನು ತೆರೆದು ತೋರಿಅದರ ವೈಶಾಲ್ಯವನ್ನೂ 
ಆಳವನ್ನೂ ಚಿತ್ರಿಸುವುದು ನವ್ಯ ಕವಿತೆಯ ಗಮ್ಯವಾಗಿರುವುದರಿಂದ ಪ್ರತಿಮಾ 
ಪದ್ಧತಿಯಲ್ಲಿ ಬಹಳ ಬದಲಾವಣೆ ಸಹಜವಾಗಿಯೇ ಆಗಿದೆ. ಪಟ್ಟಣಗಳ ಹೊಸ 
ಜೀವನದಿಂದ, ಆಧುನಿಕ ಯಂತ್ರ ಸಂಸ್ಕೃತಿಯಿಂದ, ಪುರಾತನ ಕಾವ್ಯ ಗ್ರಂಥಗಳಿಂದ 
ನವ್ಯಕಾವ್ಯ ತನ್ನ ಪ್ರತಿಮೆಗೆ ಬೇಕಾದ ವಸ್ತುಗಳನ್ನೂ ವಿದ್ಯಮಾನಗಳನ್ನೂ ತೆಗೆದು 
ಕೊಳ್ಳುವುದು ಸಹಜ. ಆದರೆ ಈ ಕಾವ್ಯದ ಪ್ರತಿಮಾ ವಿಧಾನದಲ್ಲೇ ಎರಡು 


೩೨ 


ಕವಿತಾ 


ಮುಖ್ಯ ಬದಲಾವಣೆಗಳನ್ನು ನಾವು ಕಾಣುತ್ತೇವೆ. ಈ ಪ್ರತಿಮಾ ವಿಧಾನದಲ್ಲಿ 
ಉಪನ ರೂಪಕಗಳನ್ನೇ ಬಿಟ್ಟು ಬಿಡುವುದು ಕಂಡುಬರುತ್ತದೆ. ಒಂದನ್ನೊಂದಕ್ಕೆ 
ಹೋಲಿಸದೆ ಒಂದನ್ನೊಂದೆಂದೇ ಇಟ್ಟುಕೊಂಡು ನವ್ಯ ಕವಿತೆಯಲ್ಲಿ ಚಿತ್ರಿಸಲಾಗುತ್ತಿದೆ. 
ಎರಡನೆಯದಾಗಿ ಇಲ್ಲಿ ಒಂದು ಪ್ರತಿಮೆಯ ಕಾವ್ಯ ಮುಗಿಯುವ ಮೊದಲೇ 
ಇನ್ನೊಂದು ಪ್ರತಿಮೆಯ ಕಾರ ಶುರುವಾಗುತ್ತದೆ. ಈ ಎರಡು ಪ್ರತಿಮೆಗಳ 
ಮಧ್ಯದಲ್ಲಿ ಭಾವಸೂಚಕ ಅರ್ಥ ಧ್ವನಿಸುತ್ತದೆ. ಇಂಥ ಪ್ರತಿಮೆಗಳನ್ನು ಭಗ್ನ 
ಪ್ರತಿಮೆ ( Broken images ) ಎನ್ನಬಹುದು. ಈ ಪ್ರತಿಮೆಗಳನ್ನು ನೇಯುವಾಗ 
ಗದ್ಯ ತರ್ಕದ ಕಡೆ ಗಮನ ಕೊಡದೆ ನಮ್ಮ ಮನಸ್ಸಿನಲ್ಲಿ ಅವು ಹೇಗೆಕೂಡುವುವೋ 
ಹಾಗೆಯೇ ಜೋಡಿಸುತ್ತಾನೆ. ” ( ಕೆ. ನರಸಿಂಹಮೂರ್ತಿ) 


ಈ ಬಗೆಯ ಪ್ರತಿನಾಪದ್ದತಿಗೆ ಉದಾಹರಣೆಯಾಗಿ ' ಹಿಮಗಿರಿಯ ಕಂದರ ' 
ಎಂಬ ಕವಿತೆಯ ಒಂದು ಪ್ರತಿಮಾ ಚಿತ್ರವನ್ನು ತೆಗೆದುಕೊಳ್ಳಬಹುದು : 


ಟಕ್ , ಟಕ್ , ಟಿಕ್ ಟಿಕ್ . . . . 
ಎಲ್ಲಿ ಇತ್ತೀ ವಾಚು ? 
ಕೀ ಕೊಟ್ಟುದಿದಕೆಷ್ಟು ಜನ್ಮದಾಚೆ ? 
ಈಗ ಗಕ್ಕನೆ ರೆಕ್ಕೆ ಬಡಿದು ಬಂದಿತು ಇಗೋ 
ಕುಕ್ಕುತಿದೆ ಕರುಳನ್ನು ತಡೆಯಲಾರೆ. 


ಇಲ್ಲಿ ಬರುವ ಈ 'ವಾಚು' ಸಂಕೇತವೋ ಪ್ರತಿಮೆಯೋ ಎಂದು ನಿರ್ಧರಿಸುವುದು 
ಸುಲಭವಲ್ಲ . ಬಹುಶಃ ಓದುವವರು ತಮ್ಮ ತಮ್ಮ ಅನುಭವಾನುಸಾರವಾಗಿ ಇದನ್ನು 
ನಿರ್ಧರಿಸಬೇಕಾಗುತ್ತದೆ ಎಂದೂ ಹೇಳಬಹುದು. ಇದನ್ನು ಪ್ರತಿವೆ ಎಂದು ಇಟ್ಟು 
ಕೊಂಡರೆ ಈ ವಾಚು ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಇರುವ ದಿವ್ಯ 
ಜೀವನದ ಆಕಾಂಕ್ಷೆಯನ್ನೋ , ಅವ್ಯಾಹತವಾಗಿ ಹರಿದು ಬರುತ್ತಿರುವ ಮಾನವ 
ಜೀವನವನ್ನೇ ಪ್ರತಿನಿಧಿಸುತ್ತದೆಎನ್ನಬೇಕಾಗುತ್ತದೆ. ಹೀಗೆ ಹೇಳುವಾಗ ನಾಚಿಗೂ 
ಅದರ ಸಂತತ ಪರಿಚಲನೆಗೂ ಮನುಷ್ಯನ ಮನಸ್ಸಿನಲ್ಲಿರುವ ಅಧ್ಯಾತ್ಮದ 
ಆಕಾಂಕ್ಷೆಯ ನಿರಂತರತೆಗೂ ಸಾಧನವನ್ನು ಕಲ್ಪಿಸಬಹುದು. ಇಲ್ಲಿ ಪ್ರತಿಮೆ 
ಬಹು ಸೂಕ್ಷ್ಮವಾಗುತ್ತ ಬಂದು ಸಂಕೇತದ ಹೊಸ್ತಿಲಲ್ಲಿ ನಿಂತಿದೆ ಎನ್ನಬಹುದು. 
* ವಾಚು ” ಎಂಬ ಈ ಪ್ರತಿಮೆ ಇಷ್ಟಕ್ಕೇ ಭಗ್ನವಾಗಿ ಅನಂತರ ಅದರ ಸ್ಥಾನದಲ್ಲಿ 
* ಪಕ್ಷಿ ' ಯ ಪ್ರತಿಮೆ ಬರುವುದನ್ನು ಕೊನೆಯ ಎರಡು ಸಾಲುಗಳಲ್ಲಿ ಕಾಣಬಹುದು. 
ಸಂಕೇತ ಮತ್ತು ಪ್ರತಿಮೆಗಳ ಈ ಬಗೆಯ ಉಪಯೋಗಕ್ಕೆ ಈಚಿನ ಕವಿತೆಗಳಲ್ಲಿ 
ಅನೇಕ ಉದಾಹರಣೆಗಳನ್ನು ಕೊಡಬಹುದು. 


ಕವಿತಾ 


ಈ ಬಗೆಯ ಸಂಕೇತ ಮತ್ತು ಪ್ರತಿಮಾ ಪದ್ದತಿಗೆ ನವ್ಯಕಾವ್ಯ ಹುಟ್ಟುತ್ತಿರುವ 
ವಿಶಿಷ್ಟ ಸನ್ನಿವೇಶವೂ ಅದರ ವಿಶಿಷ್ಟ ಉದ್ದೇಶವೂ ಹೇಗೆ ಕಾರಣವಾಗಬಹುದೊ 
ಹಾಗೆಯೇ ಕೇವಲ ಚಾತುಯ್ಯ ಪ್ರಕಟನ ಅಥವಾ ನವ್ಯತೆಯ ಛಲ ಇವೂ ಕಾರಣವಾಗಿ 
ಬಹುದು. ಅದು ಏನು ಎಂದು ನಿರ್ಧರಿಸುವುದು ಕಾವ್ಯ ವಿಮರ್ಶೆಗೆ ಸೇರಿದ್ದು . | 
ಬಗೆಯ ಪ್ರಯೋಗ ಹೊಸತಾಗಿರುವುದರಿಂದ ಇದನ್ನು ಅರಿತುಕೊಳ್ಳುವುದು ಅಷ್ಟು 
ಸುಲಭವಾಗಲಾರದು. ಕಾವ್ಯ ಉತ್ತಮವಾಗಿದ್ದರೆ ಕೊಂಚ ಪರಿಶ್ರಮ , ಕೊಂಬ: 
ತಾಳ್ಮೆ ಇವು ಅಗತ್ಯ ಎಂಬ ಮಾತನ್ನು ಕಾವ್ಯಪ್ರಿಯರಿಗೆ ಹೇಳಬೇಕಾಗಿಲ್ಲ. 


ಚಂದ್ರಶೇಖರ ಕಂಬಾರ 


ಇ೦ದಿನ ಕವಿತೆ 


. . . . . . ದುರ್ದೈವದ ಸಂಗತಿಯೆಂದರೆ ಹೊರಬಂದ ಒಂದೊಂದು ಕಥೆ, ಕಾದಂಬರಿ 
ನಾಟಕಗಳನ್ನು ತೆಗೆದುಕೊಂಡು ವಿಶ್ಲೇಷಿಸಿ, ಅದರ ಅರ್ಥಪೂರ್ಣತೆಯನ್ನು ಕಾಣುತನ 
ಪ್ರಯತ್ನಗಳು ಆಗಿದ್ದರೂ ಹೊಸಬರ ಕವಿತೆಗಳ ಬಗೆಗೆ ಇಂಥ ಪ್ರಯತ್ನಗಳು ಆಗದೆ 
ಇರುವುದು. ಬೇಂದ್ರೆ , ಅಡಿಗರ ಗುಂಗು ಇನ್ನೂ ವಿಮರ್ಶಕರನ್ನು ಬಿಟ್ಟಿಲ್ಲ. ಕವಿ ? 
ಕೈಗೆ ಬರುವುದಷ್ಟೇ ತಡ ಇದರಲ್ಲಿ ಬೇಂದ್ರೆ ಎಷ್ಟು , ಅಡಿಗರೆಷ್ಟು ? - ಎಂದು ತಕ್ಕ 
ಹಿಡಿದು ಕೂಡುತ್ತಾರೆ. ಶ್ರೀ ಬೇಂದ್ರೆ , ಶ್ರೀ ಅಡಿಗರ ಯಶಸ್ಸು ಗಳು ಅವರ ಮನಸ್ಸಿನ 
ನಿರ್ದಿಷ್ಟ ನಿರೀಕ್ಷೆಗಳನ್ನು ಹುಟ್ಟಿಸಿದ್ದು ಅವು ಮಾದರಿಗಳಾಗುವ ಸಂಭವವಿರುವುದರಿಂಡಿ 
ಈ ಮಾತನ್ನು ಹೇಳುತ್ತಿದ್ದೇನೆ. ಅಂದರೆ, ಇದು, ನಮ್ಮ ಇಂದಿನ ಪ್ರಾಯೋಗಿ 
ಕವಿತೆಗಳನ್ನು ಹಿರಿಯರ ಯಶಸ್ವಿ ಕವಿತೆಗಳೊಂದಿಗೆಹೋಲಿಸಬಾರದೆಂದು ವಿಮರ್ಶಕ 
ಸಹಾನುಭೂತಿಗಾಗಿ ಮಾಡಿದ ಪ್ರಾರ್ಥನೆ ಅಲ್ಲ. ನನ್ನ ವಾದವಿಷ್ಟು : ಬೇಂದ್ರೆ 
ಅಡಿಗರಿಗಿಂತ ಭಿನ್ನವಾದ ಕಾವ್ಯ ಸಂದರ್ಭದಲ್ಲಿ ನಾವು ಬರೆಯುತ್ತಿದ್ದೇವೆ ಎನ್ನುವುದು 
ಹೋಲಿಸಿ ಬೆಲೆ ಕಟ್ಟುವಾಗ ಸಂದರ್ಭಗಳ ಈ ಭಿನ್ನತೆಯನ್ನು ಮರೆಯಬಾರದು 
ಎಂದು. 


ಕವಿತ 


೩೪ 


ಹಿಂದೆ ದೇಶಪ್ರೇಮ , ಅಧ್ಯಾತ್ಮ , ಆದರ್ಶ ಮುಂತಾದ ತಕ್ಷಣ ಮನಸ್ಸನ್ನು 
ಸೆರೆ ಹಿಡಿಯಬಲ್ಲ ಅಸಲು ವಿಷಯಗಳ ಬಗೆಗೆ ಕಾವ್ಯ ಬರೆಯುವುದಷ್ಟೇ ತಡ 
ಸುಲಭವಾಗಿ ಕವಿಯಾಗಿ ಬಿಡಬಹುದಿತ್ತು . ಹೀಗೆಯೇ ಎಷ್ಟೋ ಜನ ಕವಿಗಳು ಕವಿ 
ಪದವಿ ಗಿಟ್ಟಿಸಿಕೊಂಡು ಉಪಕಾರ ಬುದ್ದಿಯಿಂದ ಸುತ್ತಲಿನ ಸಮಾಜದೊಂದಿಗೆ 
ಒಪ್ಪಂದ ಮಾಡಿಕೊಂಡು ಅದು ಬೇಡಿದಂಥ ಉದಾ : ಸ್ವಾತಂತ್ರ್ಯ , ಪಂಚಶೀಲ, 
ಪಂಚವಾರ್ಷಿಕ ಯೋಜನೆ, ಬೇಕು - ಬೇಡಾದವರನ್ನು ಭಾವುಕವಾಗಿ ವ್ಯಂಗ್ಯ ಅಥವಾ 
ಸರಳ ಮಾನಪತ್ರದ ಧಾಟಿಯಲ್ಲಿ ಚುರುಕಾಗಿ ಬೈಯುವ ಅಥವಾ ಹೊಗಳುವ ಕವಿತೆ 
ಬರೆದು ಸರ್ಕಾರೀ ಕವಿಗಳಾದರು. ಅಂದರೆ ಸಮಾಜ ವ್ಯವಸ್ಥೆಯ ಬಗೆಗೆ ನಿಶ್ಚಿಂತನಾಗಿ 
ಹೂ ತೋಟ, ಋತುಮಾನಗಳ ಭಾವುಕ ವರ್ಣನೆಯ ಸ್ವಪ್ನಲೋಕದಲ್ಲಿ ಅಥವಾ 
ದೀನದಲಿತರ ಅಂದರೆ ನಾಯಕರಾಗಬಾರದಾಗಿದ್ದವರ ಜೀವನವನ್ನು ವಿಶ್ಲೇಷಿಸಿ 
ಸಹಾನುಭೂತಿ ತೋರುವುದರ ಮೂಲಕ ದೊಡ್ಡವರಾಗುವ ಅಥವಾ ಲೋಕಜ್ಞಾನ 
ವನ್ನು ಪಾಮರರಿಗೆ ನೀಡುವ ಹುಸಿಲೋಕದಲ್ಲಿ ಇಂದಿನ ಕವಿ ಇರಲಾರದವನಾಗಿದ್ದಾನೆ. 


ಹಿಂದಿನವರಿಗಾದರೆ ಸಮಸ್ಯೆಗಳಿಗೆ ಮೊದಲಿನಿಂದ ಸಿದ್ಧವಾದ ಉತ್ತರಗಳಿದ್ದುವು. 
ಹಿಂದಿನವರ ಇಂಥ ಅಸಲು ಉತ್ತರಗಳಲ್ಲಿ ಈಗಿನವರಿಗೆ ನಂಬಿಕೆಯಿಲ್ಲ. ಸಂಪ್ರದಾಯವು 
ಅನುಕೂಲಗಳನ್ನು ವ್ಯಕ್ತಿಯ ಎದುರು ಹರಡಿ ಸುಲಭ ಒಪ್ಪಂದವೊಂದರಿಂದ ವ್ಯಕ್ತಿಯ 
ಸ್ವಾತಂತ್ರ್ಯವನ್ನು , ಕ್ರಿಯಾಶೀಲತೆಯನ್ನು ಮೊಟಕುಗೊಳಿಸುತ್ತದೆ. ಅದರ 
ಪ್ರಕ್ರಿಯೆಗಳೆಲ್ಲ ಅನುಭವಗಳಿಂದ ನುಣ್ಣಿಸಲ್ಪಟ್ಟಿದ್ದು ಅದಕ್ಕೆ ತನ್ನನ್ನು ತಾನು 
ಅರ್ಪಿಸಿಕೊಳ್ಳುವುದರಿಂದ ವ್ಯಕ್ತಿಗೆ ಐಹಿಕವಾದ ಲಾಭಗಳಿವೆ , ನಿಜ . ಆದರೆ 
ಸ್ಪೋಪಜ್ಞತೆ ಜಾಗೃತವಾಗಿರುವ , ಆತ್ಮಸಾಕ್ಷಾತ್ಕಾರಕ್ಕಾಗಿ ಹಂಬಲಿಸುವ ಜೀವಕ್ಕೆ 
ಇದೂ ಒಂದು ಬಂಧನವಾಗಿ ಬಂಧನದಿಂದ ಬಿಡುಗಡೆ ಹೊಂದುವ, ತನ್ನ ದಾರಿಯಲ್ಲಿ 
ತನ್ನನ್ನು ಕಾಣುವ ಪ್ರಯತ್ನಗಳನ್ನು ಮುಂದರಿಸುತ್ತದೆ. ಸ್ವಾತಂತ್ರ್ಯಪೂರ್ವದಲ್ಲಾದರೆ 
ಎಲ್ಲರಿಗೂ ಸಮಾನವಾದ, ಎಲ್ಲರೂ ಸಾಲುಗೊಳ್ಳಬಹುದಾದ, ಸ್ವಾತಂತ್ರ , 
ಹೋರಾಟವೇ ಮುಂತಾದ ಸಾಮಾನ್ಯ ಭಾವಪ್ರಪಂಚ ಇದ್ದುದರಿಂದ ಅದರ ಬಗೆಗಿನ 
ಕವಿತೆ ತಕ್ಷಣವೇ ಅರ್ಥವಾಗುತ್ತಿತ್ತು . ಅಂಥ ಸಾಮಾನ್ಯ ಭಾವಪ್ರಪಂಚ ನನಗುಳಿದಿಲ್ಲ. 


ಇಂದಿನ ಕವಿಯ ಭಾವಪ್ರಪಂಚ, ಬದುಕಿನ ಬಗೆಗಿನ ಪ್ರವೃತ್ತಿ ಮೂಲ 
ಭೂತವಾಗಿ ಭಿನ್ನವಾಗಿವೆ . ಇಂದಿನ ಕವಿಯ ಮುಂದಿರುವ ಕರ್ಮ : ತಾನಿರುವ 
ಸಂದರ್ಭದಲ್ಲಿ, ಮಾನವ ಪ್ರಜ್ಞೆಯ ಮೇಲೆ ಆಗುತ್ತಿರುವ ಇಂದಿನ ಜಗತ್ತಿನ 
ವಿಘಟಿತ ಅಂಗಗಳ ಒಟ್ಟು ಒತ್ತಡದ ಸಂದರ್ಭದಲ್ಲಿ ತನ್ನ ಆತ್ಮಶೋಧನೆ 
ಮಾಡುವುದು ; ಆ ಸಂದರ್ಭದಿಂದ ವ್ಯಕ್ತಿಯ ವ್ಯಕ್ತಿತ್ವವನ್ನು ಬೇರ್ಪಡಿಸಿ ' ಇವನೇ 
ಇವನು' ಎನ್ನಿಸುವ ಸ್ವಂತ ಸಂವೇದನೆ, ಶೈಲಿಗಳಿಂದ ಆತ್ಮವನ್ನು ವ್ಯಾಖ್ಯಾನಿಸುವುದು ; 


ಕವಿತಾ 


ಅದಕ್ಕಾಗಿ ಜಗತ್ತನ್ನು ಇದಿರಿಟ್ಟುಕೊಂಡು ಸಂಭಾಷಿಸಿ ಮಥನಿಸುವುದು, ಇದು ೧೨ನೇ 
ಶತಮಾನದಲ್ಲಿ ವಚನಕಾರರು ಕನ್ನಡದಲ್ಲಿ ಮಾಡಿದಂಥ ಸಂಶೋಧನೆ . 

ಆದ್ದರಿಂದ ಯಾವನೊಬ್ಬ ಕವಿಯ ಸಿದ್ದಿ ಸಾಧನೆಗಳು, ಅವನು ಪೂರ್ವದವನೇ 
ಇರಲಿ ಪಶ್ಚಿಮದವನೇ ಇರಲಿ ನಮಗೆ ಅಥವಾ ನನಗೆ ಆದರ್ಶ ಅಥವ ಮಾದರಿ 
ಆಗಿಲ್ಲ. ನಮಗೆ ಎಲಿಯೆಟ್ , ಅಥವಾ ಬೇಂದ್ರೆ ಅಥವಾ ಅಡಿಗರಾಗುವುದು ಬೇಕಿಲ್ಲ. 
ಇಷ್ಟೆ , - ಹತ್ತು ಜನ ಹುಡುಗರು ತಮ್ಮದೇ ಆದ ಹತ್ತು ರೀತಿಯಲ್ಲಿ ಸಂಶೋಧನೆ 
ನಡೆಸಿರುವುದರಿಂದ ಇವರನ್ನು ಅರ್ಥೈಸಿಕೊಳ್ಳಲು ಸಾಮಾನ್ಯವಾದ ಸುಳಿಯೊಂದು 
ಸಿಕ್ಕದಿರುವುದರಿಂದ ಓದುಗರಿಗೂ ಕಾವ್ಯ ನಡುವೆ ಕಂದಕ ಬೀಳುವುದು ಸಹಜ 
ವಾದ ಸಂಗತಿಯೇ ಆಗಿದೆ. ಶ್ರೀ ಅಡಿಗರಾದರೂ ಮೊದಮೊದಲು ಪೂರ್ತಿಯಾಗಿ 
ಎಲ್ಲಿ ತಿಳಿದಿದ್ದರು ? 

ಹಿರಿಯರೆ ಮತ್ತು ಸ್ನೇಹಿತರೆ ಈ ಮಾತುಗಳನ್ನು ನಾನು ಯಾವೊಂದು ಪಂಗ 
ಡದ ವಕಾಲತ್ತು ವಹಿಸಲಿಕ್ಕಾಗಿ ಆಡುತ್ತಿಲ್ಲವೆಂಬುದನ್ನು ಗಮನದಲ್ಲಿಡಲು ಸೂಚಿಸ 
ಬಯಸುತ್ತೇನೆ. ನನ್ನ ಸರಿಕರಲ್ಲಿ ದೋಷಗಳಿಲ್ಲವೆಂದು ಇದರರ್ಥವಲ್ಲ. ಇವರಲ್ಲಿ ಅನೇಕರು 
ಕನ್ನಡಕಾವ್ಯ ಪರಂಪರೆಯ ಜೊತೆಗೆ ಸಂಬಂಧವನ್ನು ಕಳಚಿಕೊಂಡವರು ; ಬೇಂದ್ರೆ 
ಕುವೆಂಪುಗಳಿಂದ ಕೂಡ ಅಲ್ಲ - ಅಡಿಗರಿಂದಲೇ ತಮ್ಮ ಕಾವ್ಯಾಭ್ಯಾಸ ಪ್ರಾರಂಭಿಸಿದವರಿ 
ದ್ದಾರೆ; ಮುಕ್ತ ಛಂದಸ್ಸೆಂದರೆ ಕವಿತೆ ಬರೆಯುವುದಕ್ಕಿರುವ ಸುಲಭೀಕರಣವೆಂದು ನಂಬಿ 
ದವರಿದ್ದಾರೆ. ಹಿರಿಯರು ಮಡಿಯಾಗಿಟ್ಟ ಭಾವನೆಗಳನ್ನು ವಿಕಾರಗೊಳಿಸಿ ಶಾಕ್ ಕೊಟ್ಟು 
ಸೇಡು ತೀರಿಸಿಕೊಳ್ಳುವ ಮನೋಭಾವನೆಯವರಿದ್ದಾರೆ. ಆದರೆ ಈ ಮಾತುಗಳು 
ಶ್ರೀಯುತರುಗಳಾದ : - ಶಿವರುದ್ರಪ್ಪ , ಅನಂತಮೂರ್ತಿ, ಲಂಕೇಶ್ , ನಾಡಿಗ, 
ಪೂಚಂತೇ , ಸಿದ್ದಲಿಂಗಯ್ಯ , ಮೊಖಾಸಿ , ಚೆನ್ನಯ್ಯ , ಪಾಟೀಲ್, ಪಟ್ಟಣಶೆಟ್ಟಿ , 
ಆಲನಹಳ್ಳಿಗಳಿಗೆ ಅನ್ವಯವಾಗುವುದಿಲ್ಲವೆಂಬ ಮಾತನ್ನು ಮರೆಯಬಾರದು. 


ಕವಿತಾ - ೧ 


ಒಕೊಬರ್ ೬೭ 


ಪ್ರಕಾಶಕರು : 

ಸಾಕ್ಷಿ ಮತ್ತು ಕವಿತಾ 
ಸಾಗರ ಮುದ್ರೆಣ 
ಸಾಗರ :: ಮೈಸೂರು ರಾಜ 


COVER BY ABID SHARIFF 


